WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ , ಮೇ ೨೪, ೨೦೧೨ (ಜೇಷ್ಠ ೩ , ಶಕ ವರ್ಷ ೧೯೩೪) | ಸಂಚಿಕೆ ೨೧ 

ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ :- 


ಓದಲಾಗಿದೆ :- 


ರೈತ ಮಹಿಳೆಯರಿಗೆ ಉಂಟಾಗುವ ಗರ್ಭಕೋಶ ಕಾಯಿಲೆಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ವ್ಯಾಪ್ತಿಯಡಿ ಬರುವ (ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರಿದಂತೆ) ಸರ್ಕಾರಿ ಆಸ್ಪತ್ರೆ / ಕೇಂದ್ರಗಳಲ್ಲಿ ಉಚಿತ ಚಿಕಿತ್ಸೆ 
ನೀಡುವ ಬಗ್ಗೆ. 
1) ಮಾನ್ಯ ಮುಖ್ಯ ಮಂತ್ರಿಯವರು 2011 - 12 ನೇ ಸಾಲಿನ ಕೃಷಿ ಆಯವ್ಯಯ ಭಾಷಣದ ಕಂಡಿಕೆ 89 ರಲ್ಲಿ 

ಮಾಡಿರುವ ಘೋಷಣೆ. 
2) ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರ ಪತ್ರ ಸಂಖ್ಯೆ : ಪಿ.ಎಲ್.ಎನ್ (1) 23 / 

2011- 12 ದಿನಾಂಕ: 27 - 02 - 2012. 
3) ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ದಿನಾಂಕ : 20 -3- 2012 ರಂದು 

ನಡೆದ ಅಧಿಕಾರಯುಕ್ತ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ. 


ಪ್ರಸ್ತಾವನೆ: 


ಮಾನ್ಯ ಮುಖ್ಯ ಮಂತ್ರಿಯವರು ಮೇಲೆ (1) ರಲ್ಲಿ ಓದಲಾದ 2011- 12 ನೇ ಸಾಲಿನ ಕೃಷಿ ಆಯವ್ಯಯ ಭಾಷಣದ ಕಂಡಿಕೆ 89 ರಲ್ಲಿ ರೈತ 
ಮಹಿಳೆಯರಿಗೆ ಉಂಟಾಗುವ ಗರ್ಭಕೋಶಕಾಯಿಲೆಗಳಿಗೆ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರವು ಭರಿಸುವುದಾಗಿ ಘೋಷಿಸಿದ್ದಾರೆ. 


ಮೇಲೆ (2) ರಲ್ಲಿ ಓದಲಾದ ಪತ್ರ ದಿನಾಂಕ: 27 -2 - 2012 ರಂದು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರು ಈ 
ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ರಾಜ್ಯದ ಒಟ್ಟಾರೆ ಜನಸಂಖ್ಯೆಯು 6.11 ಕೋಟಿಗಳಾಗಿದ್ದು, ಅದರಲ್ಲಿ 3.76 ಕೋಟಿ ಜನರು 
ಗ್ರಾಮಾಂತರ ಪ್ರದೇಶಗಳಲ್ಲಿ ಹಾಗು 2.35 ಕೋಟಿ ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಅದೇ ರೀತಿ ಗ್ರಾಮಾಂತರ ಪ್ರದೇಶಗಳಲ್ಲಿ 18.54 ಲಕ್ಷ 
ಮಹಿಳೆಯರು ಹಾಗು ನಗರ ಪ್ರದೇಶದಲ್ಲಿ 1.15 ಕೋಟಿ ಮಹಿಳೆಯರು ವಾಸಿಸುತ್ತಿದ್ದಾರೆ. ಕೃಷಿ ಇಲಾಖೆಯ ಅಂದಾಜಿನಂತೆ ರಾಜ್ಯದಲ್ಲಿ ಸುಮಾರು 75 
ಲಕ್ಷ ರೈತ ಕುಟುಂಬಗಳಿವೆ. ಗರ್ಭಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಎರಡು ವಿಭಾಗಗಲ್ಲಿ ಅಂದರೆ , (1) ವೈದ್ಯಕೀಯ ಪ್ರಕರಣಗಳು ಹಾಗು (2) 
ಶಸ್ತ್ರ ಚಿಕಿತ್ಸೆ ಪ್ರಕರಣಗಳೆಂದು ವಿಭಜಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಡಿ ಬರುವ ಎಲ್ಲಾ ಸರ್ಕಾರಿ ಆಸ್ಪತ್ರೆ | 
ಕೇಂದ್ರಗಳಲ್ಲಿ ಉಚಿತ ವೈದ್ಯಕೀಯ ಪರೀಕ್ಷೆ ಹಾಗು ಔಷಧಿಗಳನ್ನು ಒದಗಿಸಲಾಗುತ್ತಿದೆ. ಗರ್ಭಕೋಶ ಕಾಯಿಲೆಗಳ ಶಸ್ತ್ರ ಚಿಕಿತ್ಸೆಗೆ ಸಂಬಂಧಿಸಿದಂತೆ 


( ೧೨೮೯ ) 


೧೨೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಸಣ್ಣ ಪ್ರಮಾಣದ ಶಸ್ತ್ರ ಚಿಕಿತ್ಸೆಗಳನ್ನು (Cauterisation, D & C) ಹೊರತುಪಡಿಸಿ ಬೇರೆ ಚಿಕಿತ್ಸೆಗಳನ್ನು 
ಕೈಗೊಳ್ಳಲಾಗುತ್ತಿಲ್ಲ. ಶಸ್ತ್ರ ಚಿಕಿತ್ಸೆಗೆ ಬೇಕಾಗುವ ಮಧ್ಯಮ ಹಾಗು ಗಂಭೀರ ತರಹದ ರೋಗಗಳಿಗೆ ಯಶಸ್ವಿನಿ ಯೋಜನೆ, ವಾಜಪೇಯಿ ಆರೋಗ್ಯಶ್ರೀ 
ಯೋಜನೆ, ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆಗಳಲ್ಲಿ ಚಿಕಿತ್ಸೆಗಳನ್ನು ಒದಗಿಸಲಾಗುತ್ತಿದೆ. ಅಲ್ಲದೆ, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲ್ಲೂಕು 
ಮತ್ತು ಜಿಲ್ಲಾ ಆಸ್ಪತ್ರೆಗಳು ಹಾಗು ಇಲಾಖೆಯ ವ್ಯಾಪ್ತಿಯಡಿ ಬರುವ ಇತರೇ ಪ್ರಮುಖ ಆಸ್ಪತ್ರೆಗಳಲ್ಲಿ ಶಸ್ತ್ರ ಚಿಕಿತ್ಸಾ ಸೇವೆಗಳನ್ನು ಒದಗಿಸಲಾಗುತ್ತಿದ್ದು, 
ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಉಚಿತ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಸದರಿ ವಿವರಗಳನ್ನು ಆಯುಕ್ತರು ನೀಡುತ್ತಾ, ಮೇಲೆ ತಿಳಿಸಿದ 
ಆಯವ್ಯಯ ಭಾಷಣದಲ್ಲಿ ಘೋಷಿಸಿರುವುದನ್ನು ಜಾರಿಗೊಳಿಸುವ ಕುರಿತಂತೆ ಸರ್ಕಾರದ ಸೂಕ್ತ ಆದೇಶವನ್ನು ನೀಡಲು ಕೋರಿದ್ದಾರೆ. 

ಈ ಪ್ರಸ್ತಾವನೆ ಬಗ್ಗೆ ಕೂಲಂಕಷವಾಗಿ ಸರ್ಕಾರವು ಪರಿಶೀಲಿಸಿದೆ. ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುವುದು ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಯಾಗಿದೆ. ಇಲಾಖೆಯ ವ್ಯಾಪ್ತಿಯಡಿ ಬರುವ ಸರ್ಕಾರಿ ಆಸ್ಪತ್ರೆ / ಕೇಂದ್ರಗಳಲ್ಲಿ 
ಬಿ. ಪಿ.ಎಲ್. ರೋಗಿಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಆದರೆ , ಎ . ಪಿ.ಎಲ್. ರೋಗಿಗಳಿಗೆ 
ಸಂಬಂಧಿಸಿದಂತೆ, ಸರ್ಕಾರವು ಕೆಲವು ದರದ ಶುಲ್ಕವನ್ನು ನಿಗದಿಪಡಿಸಿದೆ. ವಸೂಲಾಗುತ್ತಿರುವ ಸದರಿ ಶುಲ್ಕವನ್ನು ಸಂಬಂಧಪಟ್ಟ ಆಸ್ಪತ್ರೆಯ ಆರೋಗ್ಯ 
ರಕ್ಷಾ ಸಮಿತಿ ಲೆಕ್ಕಕ್ಕೆ ಜಮೆ ಮಾಡಿ , ಸದರಿ ಸಂಪನ್ಮೂಲವನ್ನು ಆಸ್ಪತ್ರೆಯ ಒಟ್ಟಾರೆ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳಿಗೆ ನಿಗದಿಪಡಿಸಿರುವ 
ಮಾನದಂಡಗಳ ಪ್ರಕಾರ ಉಪಯೋಗಿಸಲ್ಪಡುತ್ತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಡಿ ಬರುವ ಸರ್ಕಾರಿ ಆಸ್ಪತ್ರೆ | 
ಕೇಂದ್ರಗಳಲ್ಲಿ ಎ. ಪಿ.ಎಲ್ ರೈತರ ಮಹಿಳೆಯರಿಗೆ ಸಹ ಗರ್ಭಕೋಶ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲು ಸದರಿ 
ರೋಗಿಗಳಿಂದ ನಿಗದಿತ ಶುಲ್ಕವನ್ನು ವಸೂಲು ಮಾಡುವುದರಿಂದ ವಿನಾಯಿತಿ ನೀಡಬೇಕಾಗುತ್ತದೆ. ಈ ಪ್ರಸ್ತಾವನೆಯು ಚಾಲ್ತಿಯಲ್ಲಿರುವ 
ಯೋಜನೆಯಡಿ ಹೆಚ್ಚುವರಿ ಕಾಂಪೋನೆಂಟ್ ಆಗುವ ಕಾರಣ , ಮೇಲೆ (3) ರಲ್ಲಿ ಓದಲಾದ ಅಧಿಕಾರಯುಕ್ತ ಸಮಿತಿಯ ಮುಂದೆ ವಿಷಯವನ್ನು 
ಮಂಡಿಸಲಾಗಿತ್ತು. ಸದರಿ ಸಭೆಯಲ್ಲಿ ಈ ಪ್ರಸ್ತಾವನೆ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಿದ ನಂತರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ವ್ಯಾಪ್ತಿಯಡಿ ಬರುವ ( ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರಿದಂತೆ ) ಸರ್ಕಾರಿ ಆಸ್ಪತ್ರೆ / ಕೇಂದ್ರಗಳಲ್ಲಿ ಎಲ್ಲಾ ಮಹಿಳೆಯರಿಗೆ ಗರ್ಭಕೋಶದ ಕಾಯಿಲೆಗಳಿಗೆ 
ಚಿಕಿತ್ಸೆಯನ್ನು ( ಬಡತನ ರೇಖೆಗಿಂತ ಮೇಲ್ಪಟ್ಟ ಮಹಿಳೆಯರೂ ಸೇರಿದಂತೆ) ಉಚಿತವಾಗಿ ನೀಡಲು ನಿರ್ಧರಿಸಲಾಯಿತು. ಮುಂದುವರೆದು, ಈ 
ಸಂಬಂಧ ಬಡತನ ರೇಖೆಗಿಂತ ಮೇಲ್ಪಟ್ಟ ಮಹಿಳೆಯರು ಪ್ರಸ್ತುತ ಪಾವತಿಸುತ್ತಿರುವ ಶುಲ್ಕದಿಂದ ವಿನಾಯಿತಿ ನೀಡಲು ಸಹ ತೀರ್ಮಾನಿಸಲಾಯಿತು. 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಡಿ ಬರುವ ಸರ್ಕಾರಿ ಅಸ್ಪತ್ರೆಗಳಲ್ಲಿ ಮಹಿಳೆಯರ ಗರ್ಭಕೋಶದ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಈ ರೀತಿ 
ಉಚಿತ ಚಿಕಿತ್ಸೆ ನೀಡುವುದರ ಪರಿಣಾಮವಾಗಿ ಸದರಿ ಆಸ್ಪತ್ರೆಗಳು ವಸೂಲು ಮಾಡುತ್ತಿದ್ದ ಶುಲ್ಕದ ಮೊತ್ತವನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಆಸ್ಪತ್ರೆಗಳ 
ಆರೋಗ್ಯ ರಕ್ಷಾ ಸಮಿತಿಗಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಸಹ 
ತೀರ್ಮಾನಿಸಲಾಯಿತು. 


ಆದುದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 118 ಸಿಜಿಎಂ 2012 ಬೆಂಗಳೂರು, ದಿನಾಂಕ: 20 -3 - 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಡಿ ಬರುವ ( ವೈದ್ಯಕೀಯ ಶಿಕ್ಷಣ 
ಇಲಾಖೆ ಸೇರಿದಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆ / ಕೇಂದ್ರಗಳಲ್ಲಿ ಮಹಿಳೆಯರ ಗರ್ಭಕೋಶದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. ಈ ಸಂಬಂಧ ಬಡತನ ರೇಖೆಗಿಂತ ಮೇಲ್ಪಟ್ಟ ಮಹಿಳೆಯರು ಪ್ರಸ್ತುತ ಪಾವತಿಸುತ್ತಿರುವ ಶುಲ್ಕದಿಂದ 
ವಿನಾಯಿತಿ ನೀಡಲು ಸಹ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ತತ್ಸಂಬಂಧ ಬಡತನ ರೇಖೆಗಿಂತ ಮೇಲ್ಪಟ್ಟ ರೋಗಿಗಳಿಂದ ಸದರಿ ಆಸ್ಪತ್ರೆಗಳಿಗೆ 
ಆಂತರಿಕ ಸಂಪನ್ಮೂಲವಾಗಿ ಸ್ವೀಕರಿಸಲ್ಪಡುತ್ತಿದ್ದ ಶುಲ್ಕವನ್ನು ಸಂಬಂಧಪಟ್ಟ ಆಸ್ಪತ್ರೆಗಳ ಆರೋಗ್ಯ ರಕ್ಷಾ ಸಮಿತಿಗಳಿಗೆ ಮರುಪಾವತಿಸಲು ಸಹ ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 


ಈ ಆದೇಶವನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ದಿನಾಂಕ: 20 -3 - 2012 ರಂದು 
ನಡೆದ ಅಧಿಕಾರಯುಕ್ತ ಸಮಿತಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಪಿ . ಆರ್ . 1181 


ಭಾಗ ೧ 


೧೨೯೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 

ಜಲಸಂಪನ್ಮೂಲ ಸಚಿವಾಲಯ 


ವಿಷಯ : 


ಬಾಗಲಕೋಟ ಜಿಲ್ಲೆ, ಮುಧೋಳ ತಾಲ್ಲೂಕಿನ ಹತ್ತಿರ ಘಟಪ್ರಭಾ ನದಿಗೆ ಪ್ರವಾಹ ನಿಯಂತ್ರಣ ಕಾಮಗಾರಿಯ 
ಟೆಂಡರ್ ಅನುಮೋದನೆ ಬಗ್ಗೆ. 


ಓದಲಾಗಿದೆ :- 


1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ: ಮುಇಂ; 

ಸನೀ ( ಉ ) ವಲಯ: ಬಿಜೆಪಿ: ಎಇ - 6: 2011 -12: 1559 , ದಿನಾಂಕ 19 . 03.2012. 
2 ) ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 109 ಮಸಾವಿ 2011 (1) ( ತಾಂತ್ರಿಕ), ದಿನಾಂಕ: 03.11. 2011. 


ಪ್ರಸ್ತಾವನೆ: 


ಬಾಗಲಕೋಟ ಜಿಲ್ಲೆ, ಮುಧೋಳ ತಾಲ್ಲೂಕಿನ ಹತ್ತಿರ ಘಟಪ್ರಭಾ ನದಿಗೆ ಪ್ರವಾಹ ನಿಯಂತ್ರಣ ಕಾಮಗಾರಿಯು ಭಾರತ ಸರ್ಕಾರದ ಪ್ರವಾಹ 
ನಿರ್ವಹಣೆ ಕಾರ್ಯಕ್ರಮದಡಿ ಅನುಮೋದನೆ ಗೊಂಡಿರುತ್ತದೆ. ಈ ಕಾಮಗಾರಿಯ ರೂ .1498.00ಲಕ್ಷಗಳ ಅಂದಾಜು ಪಟ್ಟಿಗೆ ಮೇಲೆ (2) ರಲ್ಲಿ ಓದಲಾದ 
ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರರವರು 
ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 


ಇಂಡಿಯನ್ ಟ್ರೇಡ್ ಜರ್ನಲ್ 


15 . 02 .2012 


17.02.2012 


ರಾಜ್ಯ ಟೆಂಡರ್ ಬುಲೆಟಿನ್ 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ | 
ಟೈಮ್ಸ್ ಆಫ್ ಇಂಡಿಯಾ 


18 . 02 . 2012 


18.02 .2012 


ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ 1429 ,89 ,214 / 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ 


14 ,28, 43, 098 / 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳಂತೆ 

ಟೆಂಡರಿನ ಮೊತ್ತ 


ಮಂಜೂರಾದ 
ಅಂದಾಜಿನ ದರಗಳ 
ಮೇಲಿನ ಶೇಕಡಾವಾರು 

ಹೆಚ್ಚಳ /ಕಡಿಮೆ 


ಪರಿಷ್ಕರಿಸಿದ ದರಗಳ 
ಮೇಲಿನ ಶೇಕಡಾವಾರು 

ಹೆಚ್ಚಳ /ಕಡಿಮೆ 


ಶ್ರೀ / ಮೆಸರ್ 


1699 ,76, 056 / 


18 .873 


ಅಮೃತ ಕನ್‌ಸಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್, 
ಗುತ್ತಿಗೆದಾರರು, ಸಿಂಧನೂರು. 


18 .995 
ಹೆಚ್ಚು 


ಹೆಚ್ಚು 


ಮೇಲ್ಕಂಡಂತೆ ಮೆ | ಅಮೃತ ಕನ್‌ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ 
ಹೊಂದಿರುವ ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ 
ಶೇಕಡ 18.995ರಷ್ಟು ಹೆಚ್ಚಾಗಿರುತ್ತದೆ. 


ಇವರ ಟೆಂಡರನ್ನು ದಿನಾಂಕ: 24.03.2012ರಂದು ನಡೆದ ಇಲಾಖಾ ಟೆಂಡರ್‌ ಪರಿಶೀಲನಾ ಸಭೆಗೆ ಮಂಡಿಸಿ ಪರಿಶೀಲಿಸಲಾಯಿತು. 
ಗುತ್ತಿಗೆದಾರರು ಕೆಲಸವನ್ನು ನಿರ್ವಹಿಸಲು ಉಂಟಾಗುವ ಸಮಸ್ಯೆಗಳ ಕುರಿತು ವಿವರಿಸಿದರು ಹಾಗೂ ಕಾಮಗಾರಿಯನ್ನು ಪರಿಷ್ಕೃತ ಟೆಂಡರಿಗಿಟ್ಟ ಮೊತ್ತದ 
ಮೇಲೆ ಶೇ .14 .50ರಷ್ಟು ಹೆಚ್ಚಿನ ದರಗಳಲ್ಲಿ ನಿರ್ವಹಿಸಲು ಸಹಮತಿ ಪತ್ರವನ್ನು ನೀಡಿದರು. ಸಮಿತಿಯು ಈ ಟೆಂಡರನ್ನು ಸುಧೀರ್ಘವಾಗಿ ಪರಿಶೀಲಿಸಿದ 
ಮೇಲೆ ಶೇ .14 .50ರಷ್ಟು ಹೆಚ್ಚಿನ ದರಗಳಿಗೆ ಟೆಂಡರನ್ನು ಅನುಮೋದಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ. 


೧೨೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ರೂ . 14 ,28,43,098/- ಗಳ ಮೇಲೆ ಶೇ .14 .50ರಷ್ಟು ಹೆಚ್ಚಿನ ಮೊತ್ತಕ್ಕೆ ಅಂದರೆ ರೂ .16 ,35 ,55,347 /- ಗಳಿಗೆ ಮೆ|| ಅಮೃತಾ ಕನ್‌ಸನ್ಸ್ ಪ್ರೈವೇಟ್ 
ಲಿಮಿಟೆಡ್ , ಇವರಿಗೆ ವಹಿಸಲು ಟೆಂಡರನ್ನು ಅನುಮೋದಿಸಲು ಪರಿಗಣಿಸಿದೆ. 


ಟವು ನ . 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 04 ಪ್ರನೀಕಾ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ : 13ನೇ ಏಪ್ರಿಲ್ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟ ಜಿಲ್ಲೆ, ಮುಧೋಳ ತಾಲ್ಲೂಕಿನ ಹತ್ತಿರ ಘಟಪ್ರಭಾ ನದಿಗೆ ಪ್ರವಾಹ 
ನಿಯಂತ್ರಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ .14 ,28,43 ,098/- ಗಳ 
ಮೇಲೆ ಶೇ .14 .50ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .16 ,35 ,55,347 /- ಗಳಿಗೆ ( ರೂ . ಹದಿನಾರು ಕೋಟಿ ಮೂವತ್ತೈದು ಲಕ್ಷ ಐವತ್ತೈದು ಸಾವಿರದ 
ಮುನ್ನೂರ ನಲವತ್ತೇಳು ಮಾತ್ರ) ಗಳಿಗೆ ಮೆ || ಅಮೃತಾ ಕನ್‌ಸ್ಪೆಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ 
ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ . 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ವ್ರ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ:16.05.2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1228 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ : 


ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲ್ಲೂಕಿನ ನಾಗರಾಳ( ಎಸ್. ಬಿ ) ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ 
ನಿರ್ಮಾಣ (ಸರ್ವೆ. ನಂ . 12/2, 12 /3, 12 /4 ಮತ್ತು 12 /5) ಕಾಮಗಾರಿ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇ೦ / 
ಸನೀ ( ಉ ) ವಲಯ /ಬಿಜೆಪಿ /ಎಇ-6 /2011 -120460ದಿನಾಂಕ:15 .03.2012 


ಓದಲಾಗಿದೆ : 


ಪ್ರಸ್ತಾವನೆ : 

ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲ್ಲೂಕಿನ ನಾಗರಾಳ(ಎಸ್. ಬಿ) ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ ( ಸರ್ವೆ. ನಂ . 12/2 , 
12/3 , 12 /4 ಮತ್ತು 12 /5) ಕಾಮಗಾರಿಯು 2011 - 12ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆ ಗೊಂಡಿರುತ್ತದೆ . ಈ ಕಾಮಗಾರಿಯ 
ಅಂದಾಜು ಪಟ್ಟಿಗೆ ಕಾರ್ಯಪಾಲಕ ಇಂಜಿನಿಯರ್ ಸಣ್ಣ ನೀರಾವರಿ ವಿಭಾಗ, ಬಿಜಾಪುರರವರು ಆಡಳಿತಾತ್ಮಕ ಅನುಮೋಧನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


ಜಿಲ್ಲಾ ಟೆಂಡರ್‌ ಬುಲೆಟಿನ್ 


09 .12 .2011 


ಪ್ರಜಾವಾಣಿ ದಿನ ಪತ್ರಿಕೆ 


13 .12 .2011 


ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಇಬ್ಬರು ಗುತ್ತಿಗೆದಾರರು 
ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ರೂ .4,19 ,771/ 
ಟೆಂಡರಿಗೆ ಇಡಲಾದ ಮೊತ್ತ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪ , ೨೦೧೨ 


೧೨೯೩ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ನಮೂದಿಸಿರುವ ದರಗಳಂತೆ ಟೆಂಡರಿನ | ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ /ಕಡಿಮೆ 


ಶ್ರೀ / ಮೆಸರ್ 
ಸಂಗಣ್ಣ ಎನ್. ನಂದನೂರು, ಒಂದನೇ 

ದರ್ಜೆ ಗುತ್ತಿಗೆದಾರರು 


4, 85 ,739 / 


15 .72 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಸಂಗಣ್ಣ ಎನ್ . ನಂದನೂರು, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
15.72ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 4,19 ,771/ - ಗಳ 
ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .4,74,341/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 18 ಏನೀಯೋ ( ತಾಂತ್ರಿಕ) 2012 ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲ್ಲೂಕಿನ ನಾಗರಾಳ (ಎಸ್. ಬಿ ) ಗ್ರಾಮದ ಹತ್ತಿರ ಏತ 
ನೀರಾವರಿ ಯೋಜನೆ ನಿರ್ಮಾಣ ( ಸರ್ವೆ. ನಂ . 12 /2, 12 /3, 12 /4 ಮತ್ತು 12 /5) ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 4,19 ,771 /- ಗಳ ಮೇಲೆ ಶೇ .13 .00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .4,74 ,341/- ಗಳಿಗೆ 
( ರೂ , ನಾಲ್ಕು ಲಕ್ಷ ಎಪ್ಪತ್ತನಾಲ್ಕು ಸಾವಿರದ ಮುನ್ನೂರ ನಲವತ್ತೋಂದು ಮಾತ್ರ) ಗಳಿಗೆ ಶ್ರೀ ಸಂಗಣ್ಣ ಎನ್. ನಂದನೂರು, ಒಂದನೇ ದರ್ಜೆ 
ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
- 2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2008, ದಿನಾಂಕ :16.05 .2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ, 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1229 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) 
ಜಲಸಂಪನ್ಮೂಲ ಸಚಿವಾಲಯ 


ವಿಷಯ :- 


ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಕನ್ನೂರ ಗ್ರಾಮದ ಸರ್ವೆ ನಂ . 145/1ಬಿ, 145 /2ಬ, 145/2ಅ ಗಳ ಮಲ್ಲಪ್ಪ 
ಬಾಲಪ್ಪ ಮಾದರ ಹಾಗೂ ಇತರರ ಜಮೀನುಗಳಿಗೆ ಬೋರ್ ವೆಲ್ ಮೂಲಕ ನೀರಾವರಿ ಸೌಲಭ್ಯ ಒದಗಿಸುವ 
ಕಾಮಗಾರಿ ಟೆಂಡರ್ ಅನುಮೋದಿಸುವ ಬಗ್ಗೆ . 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇಂ/ಸನೀ ( ಉ ) 
ವ/ ಬಿಜೆಪಿ/ಪಿಬಿ - 9 /ಕನ್ನೂರ( ಸರ್ವೆ ನಂ .145) ಏ. ನೀ . ಯೋ .| 2011 -12 /1452 / ದಿನಾಂಕ: 14 . 03 . 2012. 


ಓದಲಾಗಿದೆ : 


ಪ್ರಸ್ತಾವನೆ: 


ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಕನ್ನೂರ ಗ್ರಾಮದ ಸರ್ವೆ. ನಂ . 145 / ಬಿ, 145 /2ಬ , 145/2ಅ ಗಳ ಮಲ್ಲಪ್ಪ ಬಾಲಪ್ಪ ಮಾದರ ಹಾಗೂ 
ಇತರರ ಜಮೀನುಗಳಿಗೆ ಬೋರ್ ವೆಲ್ ಮೂಲಕ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯು 2011 - 12ನೇ ಸಾಲಿನ ವಿಶೇಷ ಘಟಕ 
ಯೋಜನೆಯಡಿ ಅನುಮೋದನೆ ಗೊಂಡಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, 
ಬೆಳಗಾವಿರವರು ಆಡಳಿತಾತ್ಮಕ ಅನುಮೋಧನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


೧೨೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

16.01.2012 
ವಿಜಯಕರ್ನಾಟಕ ದಿನಪತ್ರಿಕೆ 

13 . 01.2012 


ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 8, 00 ,525 / 


ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


ರೂ . 8 ,00 ,130/ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳಂತೆ ಟೆಂಡರಿನ 

ಮೊತ್ತ 


ಪರಿಷ್ಕರಿಸಿದ ದರಗಳ 

ಮೇಲಿನ 
ಶೇಕಡಾವಾರು 
ಹೆಚ್ಚಳ /ಕಡಿಮೆ 


ಶ್ರೀ / ಮೆಸರ್ 


ಮಂಜೂರಾದ 
ಅಂದಾಜಿನ ದರಗಳ 

ಮೇಲಿನ 
ಶೇಕಡಾವಾರು 
ಹೆಚ್ಚಳ /ಕಡಿಮೆ 
14.29 ಹೆಚ್ಚು 


9,14,970 / 


ಎಸ್. ಬಿ.ಕರೇಕಲ್, ಒಂದನೇ ದರ್ಜೆ 
ಗುತ್ತಿಗೆದಾರರು 


14.35 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಎಸ್.ಬಿ.ಕರೇಕಲ್ , ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 14 .35ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 8, 00,130/- ಗಳ 
ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .9,04,147 /- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 19 ಏನೀಯೋ ( ತಾಂತ್ರಿಕ) 2012 ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಹಾಗೂ ತಾಲ್ಲೂಕಿನ ಕನ್ನೂರ ಗ್ರಾಮದ ಸರ್ವೆ ನಂ . 145 / ಬಿ , 
145 /2ಬ , 145 /2ಅ ಗಳ ಮಲ್ಲಪ ಬಾಲಪ ಮಾದರ ಹಾಗೂ ಇತರರ ಜಮೀನುಗಳಿಗೆ ಬೋರ್ ವೆಲ್ ಮೂಲಕ ನೀರಾವರಿ ಸೌಲಭ್ಯ ಒದಗಿಸುವ 
ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 8,00,130/- ಗಳ ಮೇಲೆ 
ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .9,04,147/- ಗಳಿಗೆ ( ರೂ . ಒಂಭತ್ತು ಲಕ್ಷ ನಾಲ್ಕು ಸಾವಿರದ ಒಂದು ನೂರ ನಲವತ್ತೇಳು ಮಾತ್ರ) ಗಳಿಗೆ 
ಶ್ರೀ ಎಸ್. ಬಿ .ಕರೇಕಲ್, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


3 . ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 


4 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ:16.05.2008ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


ಪಿ . ಆರ್ . 1230 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೨೯೫ 


- ಜಲಸಂಪನ್ಮೂಲ ಸಚಿವಾಲಯ 


ವಿಷಯ :- 


ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ತುಂಗಳ ಗ್ರಾಮದ ಹತ್ತಿರ ಏತ ನೀರಾವರಿ ನಿರ್ಮಾಣ ( ಸರ್ವೆ 
ನಂ .366, 350) ಕಾಮಗಾರಿ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇ೦ / 
ಸನೀ ( ಉ ) ವಲಯ / ಬಿಜೆಪಿ/ ಎಇ - 6/ 2011 - 12 /1459 , ದಿನಾಂಕ :15 . 03 . 2012 


ಓದಲಾಗಿದೆ : 


ಪ್ರಸ್ತಾವನೆ: 


ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ತುಂಗಳ ಗ್ರಾಮದ ಹತ್ತಿರ ಏತ ನೀರಾವರಿ ನಿರ್ಮಾಣ ( ಸರ್ವೆ ನಂ . 366,350 ) 
ಕಾಮಗಾರಿಯು 2011 -12ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆ ಗೊಂಡಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಅಧೀಕ್ಷಕ 
ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, ಬೆಳಗಾವಿರವರು ಆಡಳಿತಾತ್ಮಕ ಅನುಮೋಧನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

ದಿನಾಂಕ : 09 .12 .2011 
ಪ್ರಜಾವಾಣಿ ದಿನ ಪತ್ರಿಕೆ 

ದಿನಾಂಕ: 13 .12 .2011 | 


ಇ- ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ನಾಲ್ಕು ಜನ ಗುತ್ತಿಗೆದಾರರು 
ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ . ವಿವರಗಳು ಕೆಳಕಂಡಂತಿವೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ 

ರೂ . 29 , 93103/ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು ಮಂಜೂರಾದ ಅಂದಾಜಿನ ದರಗಳ ಹಾಗೂ 

ನಮೂದಿಸಿರುವ ದರಗಳಂತೆ ಟೆಂಡರಿನ ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 
ಶ್ರೀ / ಮೆಸರ್ 

ಮೊತ್ತ 

ಹೆಚ್ಚಳ /ಕಡಿಮೆ 
ಡಿ . ಎಂ .ತೋಟದ, ಒಂದನೇ ದರ್ಜೆ 

33 ,90 , 918 / 

13.29 ಹೆಚ್ಚು 
ಗುತ್ತಿಗೆದಾರರು 


ಮೇಲ್ಕಂಡಂತೆ ಶ್ರೀ ಡಿ. ಎಂ .ತೋಟದ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ ಗುತ್ತಿಗೆದಾರರಾಗಿದ್ದು 
ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 13. 29ರಷ್ಟು ಹೆಚ್ಚಾಗಿದ್ದು, 
ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು 
ಮೇಲೆ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕತ ಮೊತ್ತ ರೂ . 29,93,103/ 
ಗಳ ಮೇಲೆ ಶೇ .13 .00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ . 33 ,82 ,206 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 21 ಏನೀಯೋ ( ತಾಂತ್ರಿಕ) 2012 , ಬೆಂಗಳೂರು, ದಿನಾಂಕ : 13ನೇ ಏಪ್ರಿಲ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ತುಂಗಳ ಗ್ರಾಮದ ಹತ್ತಿರ ಏತ 
ನೀರಾವರಿ ನಿರ್ಮಾಣ ( ಸರ್ವೆ ನಂ .366 ,350) ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ 
ಟೆಂಡರಿಗಿಡಲಾದ ಮೊತ್ತ ರೂ . 29 ,93 ,103/ - ಗಳ ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .33,82,206 / - ಗಳಿಗೆ ( ರೂ . ಮೂವತ್ತಮೂರು 
ಲಕ್ಷ ಎಂಬತ್ತೆರಡು ಸಾವಿರದ ಇನ್ನೂರ ಆರು ಮಾತ್ರ) ಗಳಿಗೆ ಶ್ರೀ ಡಿ. ಎಂ .ತೋಟದ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 


1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 


2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


೧೨೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ:16.05. 2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಪಿ . ಆರ್ . 1231 


ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 
ಜಲಸಂಪನ್ಮೂಲ ಸಚಿವಾಲಯ 
ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ಕುಲಹಳ್ಳಿ ಗ್ರಾಮದ ಮಹಾದೇವ ಪುಂಡಲೀಕ ಮಾದರ ಇವರ 
ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿ ಟೆಂಡರನ್ನು ಅನುಮೋದಿಸುವ ಬಗ್ಗೆ. 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇ೦ / 
ಸನೀ ( ಉ ) ವಲಯ / ಬಿಜೆಪಿ / ಎಇ -6/ 2011 -12/ 1804 , ದಿನಾಂಕ:24. 03.2012. 


ವಿಷಯ : 


ಓದಲಾಗಿದೆ : 


ಪ್ರಸ್ತಾವನೆ : 


ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ಕುಲಹಳ್ಳಿ ಗ್ರಾಮದ ಮಹಾದೇವ ಪುಂಡಲೀಕ ಮಾದರ ಇವರ ಜಮೀನುಗಳಿಗೆ ಏತ 
ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯು 2011-12ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆ ಗೊಂಡಿರುತ್ತದೆ. ಈ 
ಕಾಮಗಾರಿಯ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಬೆಳಗಾವಿರವರು ಆಡಳಿತಾತ್ಮಕ ಅನುಮೋಧನೆ ಹಾಗೂ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್‌ ಬುಲೆಟಿನ್ 

10. 02. 2012 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 


11 . 02 .2012 


ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 


ಪರಿಗಣಿಸಿ | 


ರೂ .40 ,23,115 / - | 


[ ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ನಮೂದಿಸಿರುವ ದರಗಳಂತೆ ಟೆಂಡರಿನ 
ಶ್ರೀ / ಮೆಸರ್ 

ಮೊತ್ತ 
ಹೆಚ್ . ಆರ್. ಚಿಂಚಲಿ , ಒಂದನೇ 

55 ,51 ,585 / 
ದರ್ಜೆ ಗುತ್ತಿಗೆದಾರರು 


ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 

ಹೆಚ್ಚಳ /ಕಡಿಮೆ 


37. 99 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಹೆಚ್. ಆರ್. ಚಿಂಚಲಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
37.99ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 40 ,23,115 /- ಗಳ 
ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .45,46 ,120/- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೨೯೭ 


ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 27 ಏನೀಯೋ ( ತಾಂತ್ರಿಕ ) 2012 ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಿನ ಕುಲಹಳ್ಳಿ ಗ್ರಾಮದ ಮಹಾದೇವ 
ಪುಂಡಲೀಕ ಮಾದರ ಇವರ ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು 
ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ .40,23,115 /- ಗಳ ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .45, 46,120/- ಗಳಿಗೆ 
( ರೂ . ನಲವತ್ತೈದು ಲಕ್ಷ ನಲವತ್ತಾರು ಸಾವಿರದ ಒಂದು ನೂರ ಇಪ್ಪತ್ತು ಮಾತ್ರ) ಗಳಿಗೆ ಶ್ರೀ ಹೆಚ್ . ಆರ್. ಚಿಂಚಲಿ, ಒಂದನೇ ದರ್ಜೆ ಗುತ್ತಿಗೆದಾರರು 
ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 


2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ:16 . 05. 2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಪಿ .ಆರ್. 1232 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ :- 


ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನ ಹೆಬ್ಬಾಳ ಗ್ರಾಮದ ಹತ್ತಿರ ಸರ್ವೆ. ನಂ . 191 ಹಾಗೂ ಇತರರ 
ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿ ಟೆಂಡರ್ ಅನುಮೋದಿಸುವ ಬಗ್ಗೆ. 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇ೦/ 
ಸನೀ ( ಉ ) ವಲಯ / ಬಿಜೆಪಿ/ ಎಇ - 6/ 2011 -12/ 1802 , ದಿನಾಂಕ:24.03 .2012 


ಓದಲಾಗಿದೆ : 


ಪ್ರಸ್ತಾವನೆ: 


ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನ ಹೆಬ್ಬಾಳ ಗ್ರಾಮದ ಹತ್ತಿರ ಸರ್ವೆ. ನಂ . 191 ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ 
ಸೌಲಭ್ಯ ಒದಗಿಸುವ ಕಾಮಗಾರಿಯು 2011 - 12ನೇ ಸಾಲಿನ ವಿಶೇಷ ಘಟಕ ಯೋಜನೆಯಡಿ ಅನುಮೋದನೆ ಗೊಂಡಿರುತ್ತದೆ . ಈ ಕಾಮಗಾರಿಯ 
ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್, ಸಣ್ಣ ನೀರಾವರಿ ವೃತ್ತ, ಬೆಳಗಾವಿರವರು ಆಡಳಿತಾತ್ಮಕ ಅನುಮೋಧನೆ ಹಾಗೂ ತಾಂತ್ರಿಕ ಮಂಜೂರಾತಿ 
ನೀಡಿರುತ್ತಾರೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


21. 01 .2012 


ಜಿಲ್ಲಾ ಟೆಂಡರ್ ಬುಲೆಟಿನ್ 
ಸಂಯುಕ್ತ ಕರ್ನಾಟಕ ದಿನ ಪತ್ರಿಕೆ 


19 . 01.2012 


ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ. ವಿವರಗಳು ಕೆಳಕಂಡಂತಿವೆ. 


ರೂ . 30 ,92,264 / 


ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 


೧೨೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 


ಟೆಂಡರ್‌ನಲ್ಲಿ ಗುತ್ತಿಗೆದಾರರು 
ನಮೂದಿಸಿರುವ ದರಗಳಂತೆ ಟೆಂಡರಿನ 

ಮೊತ್ತ 


ಶ್ರೀ / ಮೆಸರ್ 
ಎಸ್. ಬಿ .ಕರೇಕಲ್, ಒಂದನೇ ದರ್ಜೆ 
ಗುತ್ತಿಗೆದಾರರು 


ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 

ಹೆಚ್ಚಳ/ ಕಡಿಮೆ 

24. 81 


38,59 ,535 / 


ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಎಸ್. ಬಿ.ಕರೇಕಲ್, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
24 .81ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 


ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 30 ,92,264/- ಗಳ 
ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .34 ,94 ,258 /- ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 28 ಏನೀಯೋ ( ತಾಂತ್ರಿಕ ) 2012 ಬೆಂಗಳೂರು, ದಿನಾಂಕ : 13ನೇ ಏಪ್ರಿಲ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನ ಹೆಬ್ಬಾಳ ಗ್ರಾಮದ ಹತ್ತಿರ ಸರ್ವೆ. ನಂ . 
191 ಹಾಗೂ ಇತರರ ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ 
ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ . 30,92,264/- ಗಳ ಮೇಲೆ ಶೇ .13.00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .34 ,94 ,258 /- ಗಳಿಗೆ ( ರೂ . 
ಮೂವತ್ತನಾಲ್ಕು ಲಕ್ಷ ತೊಂಭತ್ತನಾಲ್ಕು ಸಾವಿರದ ಇನ್ನೂರ ಐವತ್ತೆಂಟು ಮಾತ್ರ) ಗಳಿಗೆ ಶ್ರೀ ಎಸ್. ಬಿ.ಕರೇಕಲ್, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು . 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ:16.05 .2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 
ಜಲಸಂಪನ್ಮೂಲ ಸಚಿವಾಲಯ 


ಪಿ.ಆರ್ . 1233 


ವಿಷಯ : 


ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಉಮರಾಣಿ ಗ್ರಾಮದ ಶ್ರೀ ಬಸಪ್ಪ ಭರಮಪ್ಪ ಸವದಿ ಮತ್ತು ಮಾಂಗ ವಗೈರೆ 10 
ಜನರಿಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ( ರಿ. ಸ. ನಂ . 130 /2 - ಸಿ) ನಿರ್ಮಾಣ ಕಾಮಗಾರಿ ಟೆಂಡರ್ 
ಅನುಮೋದಿಸುವ ಬಗ್ಗೆ . 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: ಮುಇ೦/ 
ಸನೀ ( ಉ ) ವಲಯ / ಬಿಜೆಪಿ/ ಎಇ - 1/ 2011 12 /1655 , ದಿನಾಂಕ : 21.03.2012 


ಓದಲಾಗಿದೆ :- 


ಪ್ರಸ್ತಾವನೆ: 


ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಉಮರಾಣಿ ಗ್ರಾಮದ ಶ್ರೀ ಬಸಪ್ಪ ಭರಮಪ್ಪ ಸವದಿ ಮತ್ತು ಮಾಂಗ ವಗೈರೆ 10 ಜನರಿಗೆ ಗಂಗಾ 
ಕಲ್ಯಾಣ ನೀರಾವರಿ ಯೋಜನೆ (ರಿ . ಸ. ನಂ . 130 /2 - ಸಿ) ನಿರ್ಮಾಣ ಕಾಮಗಾರಿಯು 2011- 12ನೇ ಸಾಲಿನ ಗಿರಿಜನ ಉಪ ಯೋಜನೆಯಡಿ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೨೯೯ 


ಅನುಮೋದನೆ ಗೊಂಡಿರುತ್ತದೆ. ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಅಧೀಕ್ಷಕ ಇಂಜಿನಿಯರ್ ಸಣ್ಣ ನೀರಾವರಿ ವೃತ್ತ, ಬೆಳಗಾವಿರವರು ಆಡಳಿತಾತ್ಮಕ 
ಅನುಮೋಧನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ - ಪ್ರೊಕ್ಯೂರ್‌ಮೆಂಟ್ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 
ಜಿಲ್ಲಾ ಟೆಂಡರ್ ಬುಲೆಟಿನ್ 

ದಿನಾಂಕ: 13. 02 .2012 
ಪ್ರಜಾವಾಣಿ ದಿನ ಪತ್ರಿಕೆ 

ದಿನಾಂಕ: 14 .02 . 2012 


ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರನ್ನು ತೆರೆದು ಪರಿಶೀಲಿಸಲಾಗಿ ಈ ಟೆಂಡರ್ ಪ್ರಕಟಣೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ 
ಭಾಗವಹಿಸಿದ್ದು ಇವರು ಅರ್ಹತೆ ಹೊಂದಿರುತ್ತಾರೆ . ವಿವರಗಳು ಕೆಳಕಂಡಂತಿವೆ. 


ಪರಿಗಣಿಸಿ 


ರೂ .13 , 24 ,435 / 


ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಗಳನ್ನು 
ಪರಿಷ್ಕರಿಸಿದಂತೆ ಟೆಂಡರಿಗೆ ಇಡಲಾದ ಮೊತ್ತ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಟೆಂಡರ್‌ನಲ್ಲಿ ಗುತ್ತಿಗೆದಾರರು 

ನಮೂದಿಸಿರುವ ದರಗಳಂತೆ ಟೆಂಡರಿನ 
ಶ್ರೀ / ಮೆಸರ್ 

ಮೊತ್ತ 
ಎಂ . ಎಂ . ಮುಂಡೆವಾಡಗಿ, ಒಂದನೇ 

15 ,09,853/ 
ದರ್ಜೆ ಗುತ್ತಿಗೆದಾರರು 


ಮಂಜೂರಾದ ಅಂದಾಜಿನ ದರಗಳ ಹಾಗೂ 
ಪರಿಷ್ಕರಿಸಿದ ದರಗಳ ಮೇಲಿನ ಶೇಕಡಾವಾರು 

ಹೆಚ್ಚಳ/ ಕಡಿಮೆ 
14 .00 
ಹೆಚ್ಚು 


ಮೇಲ್ಕಂಡಂತೆ ಶ್ರೀ ಎಂ . ಎಂ . ಮುಂಡೆವಾಡಗಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ . 
14.00ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಪಾರಸ್ಸು ಮಾಡಿರುತ್ತಾರೆ. 

ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ . 13,24,435/ 
ಗಳ ಮೇಲೆ ಶೇ .13. 00ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ .14 ,96 , 612 / - ಗಳಿಗೆ ಅನುಮೋದಿಸಲು ಪರಿಗಣಿಸಿದೆ. 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 31 ಏನೀಯೋ ( ತಾಂತ್ರಿಕ) 2012 ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ 2012 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕಿನ ಉಮರಾಣಿ ಗ್ರಾಮದ ಶ್ರೀ ಬಸಪ್ಪ ಭರಮಪ್ಪ 
ಸವದಿ ಮತ್ತು ಮಾಂಗ ವಗೈರೆ 10 ಜನರಿಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ( ರಿ. ಸ. ನಂ . 130 /2 - ಸಿ) ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ 
ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದಂತೆ ಟೆಂಡರಿಗಿಡಲಾದ ಮೊತ್ತ ರೂ .13 ,24 ,435/- ಗಳ ಮೇಲೆ ಶೇ .13. 00ರಷ್ಟು ಹೆಚ್ಚಿನ 
ದರದಲ್ಲಿ ಅಂದರೆ ರೂ .14 ,96 ,612 /- ಗಳಿಗೆ ( ರೂ . ಹದಿನಾಲ್ಕು ಲಕ್ಷ ತೊಂಭತ್ತಾರು ಸಾವಿರದ ಆರುನೂರ ಹನ್ನೆರಡು ಮಾತ್ರ) ಗಳಿಗೆ 
ಶ್ರೀ ಎಂ . ಎಂ . ಮುಂಡೆವಾಡಗಿ, ಒಂದನೇ ದರ್ಜೆ ಗುತ್ತಿಗೆದಾರರು ರವರಿಗೆ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ 
ನೀಡಿದೆ. 


ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 


2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್ಡಿ 1 ಟಿಎಫ್ ಪಿ 2008 , ದಿನಾಂಕ:16 . 05 .2008ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ರುದ್ರಮೂರ್ತಿ, 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 


ಪಿ . ಆರ್ . 1234 


೧೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪ , ೨೦೧೨ 

ಭಾಗ ೧ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಪಿ.ಜಿ. ಇ. ಟಿ ಕೌನ್ಸಿಲಿಂಗಾಗಿ ತಯಾರಿಸಲಾಗುವ ಸೀಟ್ ಮ್ಯಾಟ್ರಿಕ್ಸ್ಸಿನಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1) ರಿಟ್ ಪಿಟಿಷನ್ ಸಂಖ್ಯೆ : 8253 - 8254/2012 - ಡಾ : ವೀರೇಶ್ ಹಲ್ಲೂರು V/sಕರ್ನಾಟಕ ಸರ್ಕಾರ ಮತ್ತು ಇತರರು. 

2) ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ : ವೈ.ಶಿ.ನಿ/ಆಪ್ತ /06 /2012 - 13 ದಿನಾಂಕ: 19.04.2012 . 


ಪ್ರಸ್ತಾವನೆ: 


ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಮೇಲೆ ಓದಲಾದ ಪತ್ರದಲ್ಲಿ ಅಂಗವಿಕಲ ಅಭ್ಯರ್ಥಿಗಳಾದ ಡಾ : ವೀರೇಶ್ ಹಲ್ಲೂರು ಮತ್ತಿತರರು ಮಾನ್ಯ 
ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಂಖ್ಯೆ: 8253 -8254 /2012 ರಲ್ಲಿ ದಾವೆ ಹೂಡಿದ್ದು, ಸದರಿ ದಾವೆಯಲ್ಲಿ ಪಿ. ಜಿ. ಇ. ಟಿ ಕೌನ್ಸಿಲಿಂಗ್‌ಗಾಗಿ 
ತಯಾರಿಸಲಾಗುವ ಸೀಟ್ ಮ್ಯಾಟ್ರಿಕ್ಸ್‌ನಲ್ಲಿ ಸಮತಳ ಮೀಸಲಾತಿಯನ್ನು ಅನುಸರಿಸಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ನೀಡಬೇಕೆಂದು 
ಕೋರಿರುತ್ತಾರೆ. ಈ ಪ್ರಕರಣವನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ದಿನಾಂಕ 18.4.2012 ರಂದು ವಿಚಾರಣೆಗೆ ತೆಗೆದುಕೊಂಡು ಕೂಲಂಕುಷವಾಗಿ 
ಎಲ್ಲಾ ವಿಚಾರಗಳನ್ನು ಗಮನಿಸಿ ಕರ್ನಾಟಕ ಸರ್ಕಾರವು ಪಿ . ಜಿ. ಇ. ಟಿ ಕೌನ್ಸಿಲಿಂಗ್‌ಗಾಗಿ ಸೀಟ್ ಮ್ಯಾಟ್ರಿಕ್ಸ್‌ನ್ನು ತಯಾರಿಸುವಾಗ ಅಂಗವಿಕಲ ಅಭ್ಯರ್ಥಿಗಳಿಗೆ 
ಮೀಸಲಾತಿ ನೀಡುವ ಬಗ್ಗೆ ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಕೂಡಲೇ ಹೊರಡಿಸುವಂತೆ ಹಾಗೂ ಈ ಮಾರ್ಗಸೂಚಿಗಳನ್ನು ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ಪ್ರಮಾಣಪತ್ರವಾಗಿ ( Affidavit) ಸಲ್ಲಿಸುವಂತೆಯೂ ಸೂಚಿಸಿರುವುದಾಗಿ ತಿಳಿಸಿರುತ್ತಾರೆ. 

ಈ ಸೂಚನೆಯನ್ನು ಪಾಲಿಸಲು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವ ಯಾವ ವೈದ್ಯಕೀಯ ಸ್ನಾತ್ತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳನ್ನು 
ನೀಡಬೇಕೆಂದು ನಿರ್ಧರಿಸಲು ದಿನಾಂಕ: 18 - 04 - 2012 ರಂದು ಪ್ರಧಾನ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಇವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು 
ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿನ ವೈದ್ಯಕೀಯ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ವಿಭಾಗಗಳ ಮುಖ್ಯಸ್ಥರ ಸಭೆಯನ್ನು 
ಏರ್ಪಡಿಸಿದ್ದು, ಈ ಸಭೆಯಲ್ಲಿ ವಿಭಾಗದ ಮುಖ್ಯಸ್ಥರುಗಳು ಪ್ರಿ - ಕ್ಲಿನಿಕಲ್ ಹಾಗೂ ಪ್ಯಾರಾ -ಕ್ಲಿನಿಕಲ್ ವಿಷಯಗಳಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಎಲ್ಲಾ 
ಸ್ನಾತ್ತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳನ್ನು ನೀಡಬಹುದೆಂದು ಅಭಿಪ್ರಾಯಪಟ್ಟಿರುತ್ತಾರೆಂದು ತಿಳಿಸುತ್ತಾ ಕ್ಲಿನಿಕಲ್ ವಿಭಾಗಗಳಲ್ಲಿ ಚರ್ಮ ಹಾಗೂ 
ಲೈಂಗಿಕ ರೋಗಗಳ ವಿಭಾಗ , ರೇಡಿಯೋಥೆರಪಿ ವಿಭಾಗ, ಶಿಶುವೈದ್ಯ ಶಾಸ್ತ್ರ ವಿಭಾಗ , ವೈದ್ಯಶಾಸ್ತ್ರ ವಿಭಾಗ, ಕ್ಷ-ಕಿರಣ ವಿಭಾಗ , ಮನೋರೋಗಶಾಸ್ತ್ರ 
ವಿಭಾಗ ಮತ್ತು ಕ್ಷಯ ಹಾಗೂ ಎದೆರೋಗ ವಿಭಾಗಗಳಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸ್ನಾತ್ತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳನ್ನು 
ನೀಡಬಹುದೆಂದು ಆಯಾ ವಿಭಾಗಗಳ ಮುಖ್ಯಸ್ಥರು ಅಭಿಪ್ರಾಯಪಟ್ಟಿರುತ್ತಾರೆಂದು ತಿಳಿಸಿ ಶಸ್ತ್ರಚಿಕಿತ್ಸಾ ವಿಭಾಗ , ನೇತ್ರಶಾಸ್ತ್ರ ವಿಭಾಗ, ಅಸ್ಥಿ ಚಿಕಿತ್ಸಾ 
ವಿಭಾಗ , ಇ.ಎನ್‌. ಟಿ. ವಿಭಾಗ , ಅರವಳಿಕೆ ಶಾಸ್ತ್ರ ವಿಭಾಗ ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥರುಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಈ 
ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುವುದು ಕಷ್ಟಕರವಾಗುವುದೆಂಬ ಕಾರಣಗಳನ್ನು ನೀಡಿದ್ದು, ಈ ವಿಭಾಗಗಳಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ 
ಡಿಗ್ರಿ / ಡಿಪ್ಲೊಮಾ ಸೀಟುಗಳನ್ನು ನೀಡುವುದು ಸೂಕ್ತವಲ್ಲವೆಂದು ಅಭಿಪ್ರಾಯಪಟ್ಟಿರುವುದಾಗಿ ಸಹ ಸದರಿ ಪತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೆಶಕರು 
ತಿಳಿಸಿರುತ್ತಾರೆ 


ಮೇಲೆ ತಿಳಿಸಿದ ಅಂಶಗಳ ಹಿನ್ನಲೆಯಲ್ಲಿ ಪಿ . ಜಿ . ಇ . ಟಿ . ಸೀಟ್‌ಮಾರ್ಟಿಕ್ಸ್‌ನ್ನು ತಯಾರಿಸುವಾಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿ 
ನೀಡುವ ಸಂಬಂಧ ಕೆಳಕಂಡ ಮಾರ್ಗಸೂಚಿಗಳನ್ನು ಅನುಸರಿಸಬಹುದೆಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಅಭಿಪ್ರಾಯಪಟ್ಟಿರುತ್ತಾರೆ. 

1) ಅಂಗವಿಕಲ ಅಭ್ಯರ್ಥಿಗಳಿಗೆ ಪಿ. ಜಿ. ಇ. ಟಿ. ಕೌನ್ಸಿಲಿಂಗ್ ಸಮಯದಲ್ಲಿ ಪ್ರತ್ಯೇಕ ಸೀಟ್ ಮ್ಯಾಟ್ರಿಕ್ಸ್‌ನ್ನು ತಯಾರಿಸುವುದು. 
2) ಅಂಗವಿಕಲ ಅಭ್ಯರ್ಥಿಗಳ ಕೌನ್ಸಿಲಿಂಗ್‌ನ್ನು , ಪ್ರಥಮ ಸುತ್ತಿನ ಮೊದಲನೇ ದಿನದಲ್ಲಿ ನಡೆಸುವುದು. 
3) ಪ್ರಿ - ಕ್ಲಿನಿಕಲ್ ವಿಭಾಗಗಳಾದ ಅನಾಟಮಿ , ಫಿಸಿಯಾಲಜಿ, ಮತ್ತು ಬಯೋಕೆಮಿಸ್ಪಿ ವಿಭಾಗಗಳಲ್ಲಿ ಒಟ್ಟು ಲಭ್ಯವಿರುವ ಸೀಟುಗಳ ಪೈಕಿ 3 % 

ಸೀಟುಗಳನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿಡುವುದು. 


ಪ್ಯಾರಾ ಕ್ಲಿನಿಕಲ್ ವಿಭಾಗಗಳಾದ ಫಾರ್ಮಾಕಾಲಜಿ, ಪೆಥಾಲಜಿ , ಮೈಕ್ರೋ ಬಯಾಲಜಿ , ಕಮ್ಯುನಿಟಿ ಮೆಡಿಸನ್‌ ಮತ್ತು ಫೋರೆನ್ಸಿಕ್ 
ಮೆಡಿಸನ್ ವಿಭಾಗಗಳಲ್ಲಿ ಒಟ್ಟು ಲಭ್ಯವಿರುವ ಸ್ನಾತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳ ಪೈಕಿ 3 % ಸೀಟುಗಳನ್ನು ಅಂಗವಿಕಲ 
ಅಭ್ಯರ್ಥಿಗಳಿಗೆ ಮೀಸಲಿಡುವುದು. 


ಕ್ಲಿನಿಕಲ್ ವಿಭಾಗಗಳಾದ ಡರ್ಮಿಟಾಲಜಿ, ರೆಡಿಯೋಥೆರಪಿ, ಪೀಡಿಯಾಟ್ರಿಕ್ಸ್ , ಜನರಲ್ ಮೆಡಿಸನ್ , ರೇಡಿಯೋ ಡಯಾಗೋಸಿಸ್, 
ಸೈಕಿಯಾಟ್ರಿ ಮತ್ತು ಪಲ್ಮನರಿ ಮೆಡಿಸನ್ ವಿಭಾಗಗಳಲ್ಲಿ ಒಟ್ಟು ಲಭ್ಯವಿರುವ ಸ್ನಾತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳ ಪೈಕಿ 3 % 

ಸೀಟುಗಳನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿಡುವುದು. 
6) ಮುಂಬರುವ ವರ್ಷಗಳಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೇಲೆ ತಿಳಿಸಿದ ಪ್ರಿ-ಕ್ಲಿನಿಕಲ್, ಪ್ಯಾರಾ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ವಿಭಾಗಗಳಲ್ಲಿ 

ಸರದಿಯಂತೆ (Rotation) ವಿಷಯವಾರು ಸೀಟುಗಳನ್ನು ಒದಗಿಸುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೦೧ 


7) ಶಸ್ತ್ರಚಿಕಿತ್ಸಾ ವಿಭಾಗ, ನೇತ್ರಶಾಸ್ತ್ರ ವಿಭಾಗ , ಅಸ್ಥಿ ಚಿಕಿತ್ಸಾ ವಿಭಾಗ, ಇ.ಎನ್‌. ಟಿ. ವಿಭಾಗ, ಅರವಳಿಕೆ ಶಾಸ್ತ್ರ ವಿಭಾಗ ಮತ್ತು ಪ್ರಸೂತಿ 

ಮತ್ತು ಸ್ತ್ರೀರೋಗ ವಿಭಾಗಗಳಲ್ಲಿ ಮೀಸಲಾತಿ ಇರುವುದಿಲ್ಲ. 

ಮೇಲೆ ಹೇಳಿದ ಮಾರ್ಗಸೂಚಿಗಳನ್ನು ಪ್ರಸಕ್ತ ಸಾಲಿನಿಂದಲೇ ಅನುಸರಿಸಲು ಅನುಮತಿಸಿ ಈ ಬಗ್ಗೆ ಸರ್ಕಾರಿ ಆದೇಶವನ್ನು 
ಹೊರಡಿಸಬೇಕೆಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಕೋರಿರುತ್ತಾರೆ . ಆದ್ದರಿಂದ ಸರ್ಕಾರವು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡಂತೆ 
ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ / 85 / ಆರ್‌ಜಿಯು/ 2012 ಬೆಂಗಳೂರು, ದಿನಾಂಕ: 20.04.2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಪಿ . ಜಿ . ಇ. ಟಿ. 2012 ರ ಕೌನ್ಸಿಲಿಂಗ್‌ನಲ್ಲಿ ಹಾಗೂ ಮುಂಬರುವ ವರ್ಷಗಳ ಪಿ . ಜಿ. ಇ . ಟಿ . 
ಕೌನ್ಸಿಲಿಂಗ್‌ಗಾಗಿ ಸೀಟ್ ಮ್ಯಾಟ್ರಿಕ್‌ನ್ನು ತಯಾರು ಮಾಡುವಾಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿ ಒದಗಿಸುವ ಬಗ್ಗೆ ಕೆಳಕಂಡ 
ಮಾರ್ಗಸೂಚಿಗಳನ್ನು ಅಳವಡಿಸಲು ಆದೇಶಿಸಿದೆ. 


1) ಅಂಗವಿಕಲ ಅಭ್ಯರ್ಥಿಗಳಿಗೆ ಪಿ.ಜಿ.ಇ.ಟಿ. ಕೌನ್ಸಿಲಿಂಗ್ ಸಮಯದಲ್ಲಿ ಪ್ರತ್ಯೇಕ ಸೀಟ್ ಮ್ಯಾಟ್ರಿಕ್ಸ್‌ನ್ನು ತಯಾರಿಸುವುದು. 
2) ಅಂಗವಿಕಲ ಅಭ್ಯರ್ಥಿಗಳ ಕೌನ್ಸಿಲಿಂಗ್‌ನ್ನು ಪ್ರಥಮ ಸುತ್ತಿನ ಮೊದಲನೇ ದಿನದಲ್ಲಿ ನಡೆಸುವುದು. 
3) ಪ್ರಿ -ಕ್ಲಿನಿಕಲ್ ವಿಭಾಗಗಳಾದ ಅನಾಟಮಿ , ಫಿಸಿಯಾಲಜಿ, ಮತ್ತು ಬಯೋಕೆಮಿಸ್ಟ್ರಿ ವಿಭಾಗಗಳಲ್ಲಿ ಒಟ್ಟು ಲಭ್ಯವಿರುವ ಸೀಟುಗಳ ಪೈಕಿ 3 % 

ಸೀಟುಗಳನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿಡುವುದು. 


4) ಪ್ಯಾರಾ ಕ್ಲಿನಿಕಲ್ ವಿಭಾಗಗಳಾದ ಫಾರ್ಮಾಕಾಲಜಿ, ಪೆಥಾಲಜಿ, ಮೈಕ್ರೋ ಬಯಾಲಜಿ , ಕಮ್ಯುನಿಟಿ ಮೆಡಿಸನ್ ಮತ್ತು ಫೋರೆನ್ಸಿಕ್ 

ಮೆಡಿಸನ್ ವಿಭಾಗಗಳಲ್ಲಿ ಒಟ್ಟು ಲಭ್ಯವಿರುವ ಸ್ನಾತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳ ಪೈಕಿ 3 % ಸೀಟುಗಳನ್ನು ಅಂಗವಿಕಲ 
ಅಭ್ಯರ್ಥಿಗಳಿಗೆ ಮೀಸಲಿಡುವುದು. 


ಕ್ಲಿನಿಕಲ್ ವಿಭಾಗಗಳಾದ ಡರ್ಮಿಟಾಲಜಿ, ರೆಡಿಯೋಥೆರಪಿ, ಪೀಡಿಯಾಟ್ರಿಕ್ಸ್ , ಜನರಲ್ ಮೆಡಿಸನ್, ರೇಡಿಯೋ ಡಯಾಗೋಸಿಸ್, 
ಸೈಕಿಯಾಟ್ರಿ ಮತ್ತು ಪಲ್ಮನರಿ ಮೆಡಿಸನ್ ವಿಭಾಗಗಳಲ್ಲಿ ಒಟ್ಟು ಲಭ್ಯವಿರುವ ಸ್ನಾತ್ತಕೋತ್ತರ ಡಿಗ್ರಿ / ಡಿಪ್ಲೊಮಾ ಸೀಟುಗಳ ಪೈಕಿ 3% 
ಸೀಟುಗಳನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿಡುವುದು. 


6) ಮುಂಬರುವ ವರ್ಷಗಳಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೇಲೆ ತಿಳಿಸಿದ ಪ್ರಿ -ಕ್ಲಿನಿಕಲ್, ಪ್ಯಾರಾ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ವಿಭಾಗಗಳಲ್ಲಿ 

ಸರದಿಯಂತೆ (Rotation) ವಿಷಯವಾರು ಸೀಟುಗಳನ್ನು ನೀಡುವುದು 
7) ಶಸ್ತ್ರಚಿಕಿತ್ಸಾ ವಿಭಾಗ, ನೇತ್ರಶಾಸ್ತ್ರ ವಿಭಾಗ, ಅಸ್ಥಿ ಚಿಕಿತ್ಸಾ ವಿಭಾಗ , ಇ.ಎನ್‌. ಟಿ. ವಿಭಾಗ, ಅರವಳಿಕೆ ಶಾಸ್ತ್ರ ವಿಭಾಗ ಮತ್ತು ಪ್ರಸೂತಿ 

ಮತ್ತು ಸ್ತ್ರೀರೋಗ ವಿಭಾಗಗಳಲ್ಲಿ ಮೀಸಲಾತಿ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಸಾಯಿಬಾಬಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ವೈದ್ಯಕೀಯ ಶಿಕ್ಷಣ ). 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ಪಿ.ಆರ್. 1238 


ವಿಷಯ : 


ಶ್ರೀ ಡಿ.ಎಸ್ . ವಿಶ್ವನಾಥ್, ಹಿಂದಿನ ಜಂಟಿ ನಿರ್ದೇಶಕರು, ಪ್ರಸ್ತುತ ಐ. ಎ. ಎಸ್. ವ್ಯವಸ್ಥಾಪಕ ನಿರ್ದೇಶಕರು, 
ಕೆ.ಎಸ್.ಎಸ್. ಐ. ಡಿ.ಸಿ. ಬೆಂಗಳೂರು ಇವರಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿ ಮಂಜೂರು ಮಾಡುವ ಬಗ್ಗೆ . 


ಓದಲಾಗಿದೆ: 


1) ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 31 ಎಸ್‌ಆರ್‌ಪಿ 2007 ( X), ದಿನಾಂಕ:14 - 08 - 2008 
2) ಶ್ರೀ ಡಿ.ಎಸ್. ವಿಶ್ವನಾಥ್, ಜಿಲ್ಲಾಧಿಕಾರಿ, ಬಾಗಲಕೋಟೆ ರವರ ದಿನಾಂಕ:24.04.2010 ರ ಮನವಿ. 
3) ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರದ ಸಂಖ್ಯೆ:ಆಡಳಿತ/ಸಿಬ್ಬಂದಿ/ ಇ - 2/ 88/2009 -10 ದಿನಾಂಕ: 06.08.2010 
4) ದಿನಾಂಕ:14.03.2012 ರಂದು ನಡೆದ ಡಿ. ಪಿ. ಸಿ. ಸಭೆಯ ನಡವಳಿ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


೧೩೦೨ 
ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 31 ಎಸ್‌ಆರ್‌ಪಿ 2007( X ) ದಿ:14.08.2008 ರಲ್ಲಿ ವೇತನ 
ಶ್ರೇಣಿ ರೂ .20025 - 28275 ರಲ್ಲಿ ಕನಿಷ್ಠ 6 ವರ್ಷಗಳ ಸೇವೆಯನ್ನು ಪೂರೈಸಿದ “ ಎ ” ಗುಂಪಿನ ಅಧಿಕಾರಿಗಳಿಗೆ ರೂ .22125 - 30300 ಗಳ ಆಯ್ಕೆ 
ದರ್ಜೆ ವೇತನ ಶ್ರೇಣಿಯನ್ನು ಸದರಿ ಆದೇಶದಲ್ಲಿನ ಷರತ್ತಿಗೊಳಪಟ್ಟು ನೀಡಲು ಆದೇಶವಾಗಿರುತ್ತದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಮನವಿಯಲ್ಲಿ ಶ್ರೀ ಡಿ.ಎಸ್. ವಿಶ್ವನಾಥ್, ಹಿಂದಿನ ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಬೆಂಗಳೂರು ಇವರು ವೇತನ ಶ್ರೇಣಿ ರೂ . 20025 - 28275 ರ ವ್ಯಾಪ್ತಿಯಲ್ಲಿದ್ದು ಹಾಗೂ 1993 ರಿಂದ 1999 ರವರೆಗೆ ಜಂಟಿ ನಿರ್ದೇಶಕರ 
ವೃಂದದಲ್ಲಿ 6 ವರ್ಷಗಳಿಗೂ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿದ್ದು , ತಮಗೂ ಸಹ ಆಯ್ಕೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ:(3) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು, ಶ್ರೀ ಡಿ.ಎಸ್. ವಿಶ್ವನಾಥ್, ಹಿಂದಿನ ಜಂಟಿ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಇವರು ದಿನಾಂಕ:11.11. 1993 ರಿಂದ ಜಂಟಿ ನಿರ್ದೇಶಕರಾಗಿ ನಿರ್ವಹಿಸಿದ್ದು, ಸದರಿಯವರ ಕಳೆದ 
5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ , ಆದೇಶ ಸಂಖ್ಯೆ : ಎಫ್‌ಡಿ 31 ಎಸ್‌ಆರ್‌ಪಿ 2007 (X ) ದಿನಾಂಕ: 
14.08 .2008 ರ ಅನ್ವಯ ಶ್ರೀಯುತರಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿ ರೂ .22125 - 30300 ಗಳನ್ನು ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ:(4) ರಲ್ಲಿ ಸದರಿ ಅಧಿಕಾರಿಯವರಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ . 
ದಿನಾಂಕ:14,03.2012 ರಂದು ಇಲಾಖಾ ಮುಂಬಡ್ತಿ ಸಭೆ ನಡೆದಿದ್ದು, ಸದರಿ ಅಧಿಕಾರಿಯವರು ಜಂಟಿ ನಿರ್ದೇಶಕರ ಹುದ್ದೆಯಲ್ಲಿ 6 ವರ್ಷಗಳಿಗೂ 
ಮೇಲ್ಪಟ್ಟು ಸೇವೆ ಸಲ್ಲಿಸಿದ್ದು, ಮತ್ತು ಸದರಿ ಅಧಿಕಾರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ/ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇಲ್ಲದಿರುವುದನ್ನು 
ಹಾಗೂ ಕಳೆದ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿ ತೃಪ್ತಿಕರವಾಗಿದ್ದು, ಈ ಅಂಶಗಳನ್ನು ಪರಿಶೀಲಿಸಿ , ಮತ್ತು ಗಮನಿಸಿ ಸದರಿ 
ಅಧಿಕಾರಿಯವರಿಗೆ ದಿನಾಂಕ: 01.08. 2008 ರಿಂದ ಆಯ್ಕೆ ದರ್ಜೆ ವೇತನ ಶ್ರೇಣಿ ರೂ . 22125 -30300 ಗಳನ್ನು ಮಂಜೂರು ಮಾಡಲು 
ಅರ್ಹರಾಗಿರುತ್ತಾರೆಂದು ಪರಿಗಣಿಸಲಾಗಿದೆ. 

ಶ್ರೀ ಡಿ.ಎಸ್. ವಿಶ್ವನಾಥ್, ಹಿಂದಿನ ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು ಆಯ್ಕೆ ದರ್ಜೆ ವೇತನ ಶ್ರೇಣಿ 
ರೂ . 22125 - 30300 ಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆಂದು ಪರಿಗಣಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 83 ಕೈಸೇವಿ 2010 ಬೆಂಗಳೂರು, ದಿನಾಂಕ:21 - 04 -2012 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಡಿ.ಎಸ್. ವಿಶ್ವನಾಥ್ , ಹಿಂದಿನ ಜಂಟಿ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಪ್ರಸ್ತುತ ಐ . ಎ .ಎಸ್. ವ್ಯವಸ್ಥಾಪಕ ನಿರ್ದೇಶಕರು, ಕೆ .ಎಸ್.ಎಸ್. ಐ . ಡಿ. ಸಿ. ಬೆಂಗಳೂರು ಇವರಿಗೆ ದಿ:01.08.2008 ರಿಂದ 
ಅನ್ವಯವಾಗುವಂತೆ ವೇತನ ಶ್ರೇಣಿ ರೂ . 20025 - 28275 ರಿಂದ ರೂ . 22125 - 30300 ಗಳ ಆಯ್ಕೆ ದರ್ಜೆ ವೇತನ ಶ್ರೇಣಿ ನೀಡಲು ಮಂಜೂರು 
ಮಾಡಿದೆ. 


ಈ ಆದೇಶದನ್ವಯ ಮಂಜೂರು ಮಾಡಲಾಗಿರುವ ಆಯ್ಕೆ ದರ್ಜೆ ವೇತನ ಶ್ರೇಣಿಯಲ್ಲಿ ಈ ಅಧಿಕಾರಿಯ ವೇತನವನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳು 1958 ರ ನಿಯಮ 42 ( ಬಿ) ರಲ್ಲಿ ಕಲ್ಪಿಸಿರುವ ಅವಕಾಶಗಳನ್ವಯ ನಿಗದಿಪಡಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ :ಎಫ್‌ಡಿ 31 ಎಸ್‌ಆರ್‌ಪಿ 2007 ( X) ದಿ:14.08.2008 ರಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ 
ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ. ಆರ್ . 1267 


ಎಲ್.ಎಸ್ . ವಾಸನ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು ) 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ವಿಷಯ : 


ಚಾಮರಾಜನಗರದಲ್ಲಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಮೀನಿನಲ್ಲಿ ಚೆಕ್ ಪೋಸ್ಟ್ ಮತ್ತು ವಿಶ್ರಾಂತಿ ಗೃಹ 
ನಿರ್ಮಾಣಕ್ಕಾಗಿ 2 ಎಕರೆ ಜಮೀನನ್ನು ಸಾರಿಗೆ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ. 
ನಿರ್ದೇಶನಾಲಯದ ಪತ್ರ ಸಂಖ್ಯೆ :ಕೈವಾಇ/ ವಿಶ್ವ / ಎl / ಚಾ . ನ/ ಸ. ನಿ/ 47/2010 - 11 , ದಿ:21.02 . 2011 ಮತ್ತು 
25. 02 .2012 . 


ಓದಲಾಗಿದೆ: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೦೩ 


ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರಗಳಲ್ಲಿ ಚಾಮರಾಜನಗರ ತಾಲ್ಲೂಕಿನ ಪುಣಜನೂರು ಗ್ರಾಮದ ಸರ್ವೇ ನಂ .38 / ಪಿ1, 38 / ಪಿ2 ಮತ್ತು 38 / ಪಿ3ರಲ್ಲಿ 8 
ಎಕರೆ ಭೂಮಿಯನ್ನು ಜೇನು ಕೃಷಿ ಮತ್ತು ತೆಂಗಿನ ನಾರು ಉತ್ಪಾದನಾ ಉದ್ಯಮ ಸ್ಥಾಪಿಸಲು 1986 - 87ರಲ್ಲಿ ಖರೀದಿಸಿರುವುದಾಗಿ ತಿಳಿಸುತ್ತಾ, ಸದರಿ 
ಜಮೀನಿನಲ್ಲಿ ಒಂದು ವಿಶ್ವ ಕಾರ್ಯಗಾರವನ್ನು ನಿರ್ಮಿಸಿದ್ದು , 4 ಎಕರೆ ಭೂಮಿಯನ್ನು ತೆಂಗಿನ ನಾರು ಅಭಿವೃದ್ಧಿ ನಿಗಮಕ್ಕೆ ಬಿಟ್ಟುಕೊಟ್ಟಿರುವುದಾಗಿ 
ತಿಳಿಸಲಾಗಿದೆ. ಪ್ರಸ್ತುತ ವಿಶ್ವ ಕಾರ್ಯಗಾರವನ್ನು ತೆಂಗಿನ ನಾರು ಅಭಿವೃದ್ದಿ ನಿಗಮಕ್ಕೆ ವಹಿಸಿದ್ದು, ತೆಂಗಿನ ನಾರು ಉತ್ಪಾದನಾ ಚಟುವಟಿಕೆ ನಡೆಯುತ್ತಿದ್ದು, 
ಉಳಿದ ಅರ್ಧ ಭಾಗದಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯುತ್ತಿಲ್ಲವೆಂದು ತಿಳಿಸಿರುತ್ತಾರೆ. 

ಮುಂದುವರೆದು, ಸದರಿ ಜಮೀನು ಎನ್.ಹೆಚ್ .209ರ ಪಕ್ಕದಲ್ಲಿರುವುದರಿಂದ ಚೆಕ್ ಪೋಸ್ಟ್ ಮತ್ತು ವಿಶ್ರಾಂತಿ ಗೃಹ ನಿರ್ಮಾಣಕ್ಕಾಗಿ 2 
ಎಕರೆ ಜಮೀನನ್ನು ಬಿಟ್ಟುಕೊಡುವಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕೋರಿರುವ ಮೇರೆಗೆ ಸದರಿ 2 ಎಕರೆ ಜಮೀನನ್ನು ಸಾರಿಗೆ 
ಇಲಾಖೆಗೆ ಬಿಟ್ಟುಕೊಡುವ ಬಗ್ಗೆ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಾಮರಾಜನಗರ , ಇವರು ಶಿಫಾರಸ್ಸಿನೊಂದಿಗೆ ಸಲ್ಲಿಸಿದ್ದು, ಅದರಂತೆ, 
ಪ್ರಸ್ತುತ ನೋಂದಣಿ ಇಲಾಖೆಯ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಭೂಮಿಯ ಕಿಮ್ಮತ್ತು ತುಂಬಿಸಿಕೊಂಡು ಚಾಮರಾಜನಗರ ತಾಲ್ಲೂಕಿನ ಪುಣಜನೂರು 
ಗ್ರಾಮದ ಸರ್ವೇ ನಂ .38/ ಪಿ1, 38/ ಪಿ2 ಮತ್ತು 38 / ಪಿ3ರಲ್ಲಿ ಖಾಲಿ ಇರುವ ಎರಡು ಎಕರೆ ಜಮೀನನ್ನು ( ಸಾರಿಗೆ ಇಲಾಖೆಯು ಚೆಕ್ ಪೋಸ್ಟ್ ಮತ್ತು 
ವಿಶ್ರಾಂತಿ ಗೃಹ ನಿರ್ಮಾಣಕ್ಕಾಗಿ) ಸಾರಿಗೆ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಆದೇಶ ಹೊರಡಿಸಲು ಅಪರ ನಿರ್ದೇಶಕರು ( ವಿಶ್ವ) ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ರವರು ಆಯುಕರು ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಅನುಮೋದನೆಯೊಂದಿಗೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 06 ಕೈಯೋವಿ 2011 , ಬೆಂಗಳೂರು, ದಿನಾಂಕ :21.04.2012 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ವ್ಯಾಪ್ತಿಯಲ್ಲಿನ ಚಾಮರಾಜನಗರ ತಾಲ್ಲೂಕಿನ ಪುಣಜನೂರು ಗ್ರಾಮದ ಸರ್ವೇ ನಂ .38/ ಪಿ1, 38/ ಪಿ2 
ಮತ್ತು 38/ ಪಿ3ರಲ್ಲಿ ಖಾಲಿ ಇರುವ ಎರಡು ಎಕರೆ ಜಮೀನನ್ನು ಪ್ರಸ್ತುತ ನೋಂದಣಿ ಇಲಾಖೆಯ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಭೂಮಿಯ ಮೌಲ್ಯ 
ತುಂಬಿಸಿಕೊಂಡು ಸಾರಿಗೆ ಇಲಾಖೆಯು ಚೆಕ್ ಪೋಸ್ಟ್ ಮತ್ತು ವಿಶ್ರಾಂತಿ ಗೃಹ ನಿರ್ಮಾಣಕ್ಕಾಗಿ ಸದರಿ ಜಮೀನನ್ನು ಸಾರಿಗೆ ಇಲಾಖೆಗೆ ಹಸ್ತಾಂತರಿಸಲು 
ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎಲ್ .ಎಸ್ . ವಾಸನ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು) 


ಪಿ. ಆರ್. 1275 


275 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಸಚಿವಾಲಯ 


ವಿಷಯ : 


ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ ಹೊಸದಾಗಿ ಸೃಜಿಸಿದ “ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ 
ಹುದ್ದೆಗಳನ್ನು ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು ಹಂಚಿಕೆ ಮಾಡುವ ಬಗ್ಗೆ . 
1. ಸರ್ಕಾರದ ಅದೇಶ ಸಂಖ್ಯೆ : ಗ್ರಾಅಪ 569 ಗ್ರಾಪಂಅ 2006 , ದಿನಾಂಕ: 31- 3 - 2008. 
2 . ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಗ್ರಾಅಪ 181 ಗ್ರಾಪಂಕಾ 2011 , ದಿನಾಂಕ: 31 - 03 - 2012 . 


ಓದಲಾಗಿದೆ: 


ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿನಾಂಕ: 31 -3- 2008 ರ ಸರ್ಕಾರದ ಆದೇಶದಲ್ಲಿ ಹೆಚ್ಚಿನ ಆಡಳಿತಾತ್ಮಕ ಹಾಗೂ ಆರ್ಥಿಕ 
ಜವಾಬ್ದಾರಿಯುಳ್ಳ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತಹ ಪ್ರತಿ ಗ್ರಾಮ ಪಂಚಾಯಿತಿಗೆ ತಲಾ ಒಂದು ಹುದ್ದೆಯಂತೆ ವೇತನ ಶ್ರೇಣಿ ( 5,800 -10 ,500 ರಲ್ಲಿ 
2500 ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನು ಸೃಜಿಸಲಾಗಿದೆ. ಈ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಬಗ್ಗೆ ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ 
ಓದಲಾದ ಅಧಿಸೂಚನೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರೂಪಿಸಲಾಗಿದೆ. 

ಈ ಹುದ್ದೆಗಳ ಪೈಕಿ 2165 ಹುದ್ದೆಗಳು ರಾಜ್ಯದಲ್ಲಿ ಹಾಲಿ ಅಸ್ತಿತ್ವದಲ್ಲಿರುವ ಗ್ರೇಡ್-1 ಗ್ರಾಮ ಪಂಚಾಯಿತಿಗಳಿಗೆ ಲಭ್ಯವಾಗುತ್ತವೆ. ಉಳಿದ 
335 ಹುದ್ದೆಗಳ ಪೈಕಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರೇಡ್-2 ಗ್ರಾಮ ಪಂಚಾಯಿತಿಗಳ ಸಂಖ್ಯೆಯ ಶೇಕಡ 10 ರಷ್ಟನ್ನು ಪ್ರತಿ ಜಿಲ್ಲೆಗೆ 
ನಿಗದಿಪಡಿಸಿ ಹಂಚಿಕೆ ಮಾಡಲು ಉದ್ದೇಶಿಸಿದೆ. ಹಾಗೂ ಶೇಕಡ 10 ರಂತೆ ಲಭ್ಯವಾಗುವ ಹೆಚ್ಚುವರಿ ಹುದ್ದೆಗಳನ್ನು ಸಮತೋಲನ ಕಾಯ್ದುಕೊಳ್ಳುವ 
ದೃಷ್ಟಿಯಿಂದ ತಾಲ್ಲೂಕುವಾರು ಸಮಾನವಾಗಿ ಹಂಚಲು ಸರ್ಕಾರವು ನಿರ್ಣಯಿಸಿದೆ. 


೧೩೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪ , ೨೦೧೨ 


ಭಾಗ ೧ 


ಅದರಂತೆ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 140 ಗ್ರಾಪಂಕಾ 2012 , ಬೆಂಗಳೂರು, ದಿನಾಂಕ: 03 - 04 - 2012 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸೃಜಿಸಲಾಗಿರುವ 2500 ದ್ವಿತೀಯ ದರ್ಜೆ ಲೆಕ್ಕ 
ಸಹಾಯಕರ ಹುದ್ದೆಗಳನ್ನು ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ -1 ಮತ್ತು 2 ರಲ್ಲಿರುವಂತೆ ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು ಹಂಚಿಕೆ ಮಾಡಿ 
ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಹೆಚ್ . ಬಿ . ರಘುನಾಥ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 
ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 140 ಗ್ರಾಪಂಕಾ 2012 , ದಿನಾಂಕ: 03 - 04 -2012 ಕ್ಕೆ ಅನುಬಂಧ-1 
ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾಗಿರುವ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಜಿಲ್ಲಾವಾರು ವಿವರ 

| ಶೇಕಡಾ 70 ರ ನೇರ | ಶೇಕಡಾ 30 ರ ಬಿಲ್ ಕಲೆಕ್ಟರ್ ಇತ್ಯಾದಿ 

ಮಂಜೂರಾದ 
- ಜಿಲ್ಲಾ ಪಂಚಾಯಿತಿ 

ನೇಮಕಾತಿ ಕೋಟಾದ ವೃಂದದ ನೇರ ನೇಮಕಾತಿಕೋಟಾದ 
ಹುದ್ದೆಗಳ ಸಂಖ್ಯೆ ಹುದ್ದೆಗಳು 

ಹುದ್ದೆಗಳು 
ಬೆಂಗಳೂರು ನಗರ 


ಕ್ರಮ 
ಸಂಖ್ಯೆ 


ಬೆಂಗಳೂರು ಗ್ರಾಮಾಂತರ 
| ಬಾಗಲಕೋಟೆ 


10 


ಬೆಳಗಾವಿ 


207 


80 


ಬಳ್ಳಾರಿ 
ಬೀದರ್ 


69 


ಬಿಜಾಪುರ 


102 


90 


ಚಿಕ್ಕಮಗಳೂರು 
ಚಿತ್ರದುರ್ಗ 


100 


ಚಾಮರಾಜನಗರ 


ದಕ್ಷಿಣ ಕನ್ನಡ 
ದಾವಣಗೆರೆ 


ಧಾರವಾಡ 


ಗದಗ 


ಗುಲ್ಬರ್ಗಾ 


ಹಾಸನ 


ಹಾವೇರಿ 


ಕೊಡಗು 


ಕೋಲಾರ 


126 


ಕೊಪ್ಪಳ 
| ಮಂಡ್ಯ 
ಮೈಸೂರು 
ರಾಯಚೂರು 


149 


86 


ಶಿವಮೊಗ್ಗ 


104 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೦೫ 


ಕ್ರಮ 


ಮಂಜೂರಾದ | 
ಹುದ್ದೆಗಳ ಸಂಖ್ಯೆ 


ಜಿಲ್ಲಾ ಪಂಚಾಯಿತಿ 


ಸಂಖ್ಯೆ 


ಶೇಕಡಾ 70 ರ ನೇರ 
ನೇಮಕಾತಿ ಕೋಟಾದ 

ಹುದ್ದೆಗಳು 
120 


ಶೇಕಡಾ 30 ರ ಬಿಲ್ ಕಲೆಕ್ಟರ್ ಇತ್ಯಾದಿ 
ವೃಂದದ ನೇರ ನೇಮಕಾತಿ ಕೋಟಾದ 

ಹುದ್ದೆಗಳು 


ತುಮಕೂರು 


ಉತ್ತರ ಕನ್ನಡ 


57 


ಉಡುಪಿ 


ರಾಮನಗರ 
ಚಿಕ್ಕಬಳ್ಳಾಪುರ 
ಯಾದಗಿರಿ 


3 ] 


ಒಟ್ಟು 


2500 


1750 | 


750 


ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 140 ಗ್ರಾಪಂಕಾ 2012 , ದಿನಾಂಕ: 03- 04 - 2012ಕ್ಕೆ ಅನುಬಂಧ -2 
ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾಗಿರುವ ತಾಲ್ಲೂಕುವಾರು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ವಿವರ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕು 


ಪತಿ ಜಿಲ್ಲೆ / ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


1 | ಬಾಗಲಕೋಟೆ 


ಬಾಗಲಕೋಟೆ 


ಹುನಗುಂದ 


ಮುಧೋಳ 


ಬಾದಾಮಿ 


ಜಮಖಂಡಿ 


ಬಿಳಗಿ 


ಒಟ್ಟು 


2 | ಬೆಂಗಳೂರು ( ಗಾ ) 


ದೇವನಹಳ್ಳಿ 


ದೊಡ್ಡಬಳ್ಳಾಪುರ 
ಹೊಸಕೋಟೆ 


ನೆಲಮಂಗಲ 


ఒట్టు 


3 | ಬೆಂಗಳೂರು ( ನಗರ) 


ಬೆಂಗಳೂರು ( ದಕ್ಷಿಣ) 
ಬೆಂಗಳೂರು (ಪೂರ್ವ) 
ಬೆಂಗಳೂರು ( ಉ ) 


ಅನೇಕಲ್ 


ಒಟ್ಟು 


4 | ಬೆಳಗಾವಿ 


ಬೆಳಗಾವಿ 


ಖಾನಾಪುರ 


ಬೈಲಹೊಂಗಲ 
ಸವದತ್ತಿ 
ರಾಮದುರ್ಗ 


ಹುಕ್ಕೇರಿ 


೧೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕು 


ಪ್ರತಿ ಜಿಲ್ಲೆ/ ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


ಗೋಕಾಕ 


- 


30 


ಚಿಕ್ಕೋಡಿ 
ರಾಯಬಾಗ 


ಅಥಣಿ 


ಒಟ್ಟು 


5 | ಬಳ್ಳಾರಿ 


ಬಳ್ಳಾರಿ 
ಹೊಸಪೇಟೆ 


ಸಂಡೂರು 


ಕೂಡ್ಲಿಗಿ 
ಶಿರಗುಪ್ಪ 
ಹಗರಿಬೊಮ್ಮನಹಳ್ಳಿ 
ಹೂವಿನ ಹಡಗಲಿ 


ಒಟ್ಟು 


6 | ಬೀದರ್‌ 


| ಬೀದರ್ 
ಔರಾದ್ 


ಭಾಲ್ಕಿ 


ಹುಮ್ಮಾಬಾದ್ 
ಬಸವಕಲ್ಯಾಣ 


ಒಟ್ಟು 


7 | ಬಿಜಾಪುರ 


ಬಿಜಾಪುರ 


ಬಸವನ ಬಾಗೇವಾಡಿ 


ಮುದ್ದೇಬಿಹಾಳ್ 
ಇಂಡಿ 


ಸಿಂದಗಿ 


8 | ಚಾಮರಾಜನಗರ 


ಒಟ್ಟು 
| ಚಾಮರಾಜನಗರ | 
ಗುಂಡ್ಲುಪೇಟೆ 
ಕೊಳ್ಳೇಗಾಲ 
ಯಳಂದೂರು 


9 | ಚಿಕ್ಕಮಗಳೂರು 


ಚಿಕ್ಕಮಗಳೂರು 
ಕಡೂರು 


ಕೊಪ್ಪ 
ಮೂಡಿಗೆರೆ 


ನರಸಿಂಹರಾಜಪುರ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೦೭ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕು 


ಪ್ರತಿ ಜಿಲ್ಲೆ/ ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


ಶೃಂಗೇರಿ 


ತರೀಕೆರೆ 


ఒడు 


10 | ಚಿತ್ರದುರ್ಗ 


ಚಿತ್ರದುರ್ಗ 
ಚಳ್ಳಕೆರೆ 
ಹೊಳಲ್ಕೆರೆ 
ಹಿರಿಯೂರು 


ಹೊಸದುರ್ಗ 


11 | ದಕ್ಷಿಣ ಕನ್ನಡ 


ಮೊಳಕಾಲ್ಲೂರು 

ಒಟ್ಟು 
ಬಂಟ್ವಾಳ 
ಬೆಳ್ತಂಗಡಿ 
ಮಂಗಳೂರು 


ಪುತ್ತೂರು 
ಸುಳ್ಯ 


ಒಟ್ಟು 


12 | ದಾವಣಗೆರೆ 


ದಾವಣಗೆರೆ 


ಹರಿಹರ 


ಹರಪನಹಳ್ಳಿ 


ಜಗಳೂರು 


ಚನ್ನಗಿರಿ 
ಹೊನ್ನಾಳಿ 


ಒಟ್ಟು 


13 | ಧಾರವಾಡ 


ಧಾರವಾಡ 


ಹುಬ್ಬಳ್ಳಿ 
ಕಲಘಟಗಿ 


ಕುಂದಗೋಳ 


ನವಲಗುಂದ 


ಒಟ್ಟು 


14 | ಗದಗ 


ಗದಗ 


ಮುಂಡರಗಿ 


ನರಗುಂದ 


ರೋಣ 


ಶಿರಹಟ್ಟಿ 


ಒಟ್ಟು 


೧೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


| 


ತಾಲ್ಲೂಕು 


ತಾಲ್ಲೂಕು 


ಪ್ರತಿ ಜಿಲ್ಲೆ/ ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


15 | ಗುಲ್ಬರ್ಗಾ 


ಜೇವರ್ಗಿ 


ಸೇಡಂ 


ಆಳಂದ 


ಚಿಂಚೋಳಿ 


ಚಿತಾಪುರ 


ಗುಲ್ಬರ್ಗ 
ಅಫಜಲ ಪುರ 


ಒಟ್ಟು 


16 | ಹಾಸನ 


ಆಲೂರು 


ಅರಕಲಗೂಡು 


ಅರಸೀಕೆರೆ 


ಬೇಲೂರು 


ಚನ್ನರಾಯ ಪಟ್ಟಣ 


ಹಾಸನ 


ಹೊಳೆ ನರಸೀಪುರ 


ಸಕಲೇಶಪುರ 

ಒಟ್ಟು 
ಬ್ಯಾಡಗಿ 
ಹಾನಗಲ್ 


17 | ಹಾವೇರಿ 


ಹಾವೇರಿ 


ರಾಣೆ ಬೆನ್ನೂರು 
ಹಿರೆ ಕೆರೂರು 
ಸವಣೂರು 


ಶಿಗ್ಗಾಂವ್ 


18 | ಕೊಡಗು 


ಮಡಿಕೇರಿ | 
ಸೋಮವಾರಪೇಟೆ 
ವೀರಾಜಪೇಟೆ (ಪೊನ್ನಂಪೇಟೆ) 

ಒಟ್ಟು 
ಕೋಲಾರ 


19 | ಕೋಲಾರ 


ಮಾಲೂರು 


ಬಂಗಾರಪೇಟೆ 


ಮುಳಬಾಗಿಲು 
ಶ್ರೀನಿವಾಸಪುರ 


11 
57 


ಒಟ್ಟು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೦೯ 


| 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕು 


ಪ್ರತಿ ಜಿಲ್ಲೆ/ ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


20 | ಕೊಪ್ಪಳ 


ಕೊಪ್ಪಳ 
ಯಲಬುರ್ಗ 


ಕುಷ್ಟಗಿ 


ಗಂಗಾವತಿ 


21 | ಮಂಡ್ಯ 


ಒಟ್ಟು 
ಕೃಷ್ಣರಾಜಪೇಟೆ 
ಮದ್ದೂರು 
ಮಳವಳ್ಳಿ 
ಮಂಡ್ಯ 
ನಾಗಮಂಗಲ 


ಪಾಂಡವಪುರ 


ಶ್ರೀರಂಗಪಟ್ಟಣ 

ಒಟ್ಟು 
ಹೆಗ್ಗಡದೇವನಕೋಟೆ 


22 | ಮೈಸೂರು 


ಹುಣಸೂರು 


ಕೃಷ್ಣರಾಜನಗರ 


ಮೈಸೂರು 
ನಂಜನಗೂಡು 


ಪಿರಿಯಾಪಟ್ಟಣ 


ಟಿ. ನರಸೀಪುರ 


23 | ರಾಯಚೂರು 


ರಾಯಚೂರು 


ದೇವದುರ್ಗ 


ಮಾನ್ವಿ 


ಲಿಂಗಸುಗೂರು 


ಸಿಂಧನೂರು 


ಒಟ್ಟು 


24 | ಶಿವಮೊಗ್ಗ 


ಶಿವಮೊಗ್ಗ 


ಭದ್ರಾವತಿ 


ತೀರ್ಥಹಳ್ಳಿ 


ಸಾಗರ 


ಸೊರಬ 


೧೩೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕು 


ಪ್ರತಿ ಜಿಲ್ಲೆ/ ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


ಶಿಕಾರಿಪುರ 


ಹೊಸನಗರ 


ಒಟ್ಟು 


25 | ತುಮಕೂರು 


ತುಮಕೂರು 


ಗುಬ್ಬಿ 


ಕುಣಿಗಲ್ 


ಚಿಕ್ಕನಾಯಕನಹಳ್ಳಿ 


ತಿಪಟೂರು 


ಶಿರಾ 


ಪಾವಗಡ 


ಮಧುಗಿರಿ 


ಕೊರಟಗೆರೆ 


ತುರುವೇಕೆರೆ 


ಒಟ್ಟು 


26 | ಉಡುಪಿ 


ಕಾರ್ಕಳ 


ಕುಂದಾಪುರ 


ಉಡುಪಿ 


ఒట్టు 


27 | ಚಿಕ್ಕಬಳ್ಳಾಪುರ 


ಬಾಗೇಪಲ್ಲಿ 


ಚಿಂತಾಮಣಿ 


ಚಿಕ್ಕಬಳ್ಳಾಪುರ 


ಗುಡಿಬಂಡೆ 


ಗೌರಿಬಿದನೂರು 


ಶಿಡ್ಲಘಟ್ಟ 


ಒಟ್ಟು 


51 


28 | ರಾಮನಗರ 


ಚನ್ನಪಟ್ಟಣ 


ಕನಕಪುರ 


ಮಾಗಡಿ 


| ರಾಮನಗರ 


| 


16 


ಒಟ್ಟು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೧೧ 


ಕ್ರ. ಸಂ . 


ಜಿಲ್ಲೆಯ ಹೆಸರು 


ತಾಲ್ಲೂಕು 


ತಾಲ್ಲೂಕು 


ಪ್ರತಿ ಜಿಲ್ಲೆ/ ತಾಲ್ಲೂಕಿಗೆ ಹಂಚಿಕೆಯಾದ ದ್ವಿತೀಯ 
ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ ಒಟ್ಟು ಸಂಖ್ಯೆ 


29 | ಉತ್ತರ ಕನ್ನಡ 


ಕಾರವಾರ 


ಅಂಕೋಲ 


ಕುಮಟಾ 
ಹೊನ್ನಾವರ 


ಭಟ್ಕಳ 
ಯಲ್ಲಾಪುರ 


ಶಿರಸಿ 


ಸಿದ್ದಾಪುರ 
ಮುಂಡಗೋಡ 


ಹಳಿಯಾಳ 


ಜೊಯ್ದ ( ಸುಪ) 


ఒటు 


30 | ಯಾದಗಿರಿ 


ಸುರಪುರ 


ಷಹಾಪುರ 


ಯಾದಗಿರಿ 


ಒಟ್ಟು 


ಹೆಚ್. ಬಿ. ರಘುನಾಥ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


ಪಿ . ಆರ್ , 1280 


ಇಂಧನ ಸಚಿವಾಲಯ 


ವಿಷಯ : 


ಮೆ ಸನ್ ಪವರ್ ಇಂಡಿಯಾ ರವರ 8.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆ 
ಅನುಷ್ಠಾನಕ್ಕೆ ಕಾಲಾವಕಾಶ ವಿಸ್ತರಣೆ ಮಾಡುವ ಬಗ್ಗೆ. 


ಓದಲಾಗಿದೆ: 


1) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 22 ಎನ್‌ಸಿಇ 2006 ದಿನಾಂಕ : 20.4 .2006. 


2 ) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 509 ಎನ್‌ಸಿಇ 2010 ದಿನಾಂಕ: 28 . 01.2011 . 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 

ಸಂಖ್ಯೆ : ಕೆಆರ್‌ಇಡಿ/06 / Sunpower-8.00 MW /2012/1020 ದಿನಾಂಕ: 02/03.04 .2012 . 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ :: ಸನ್ ಪವರ್ ಇಂಡಿಯಾ ಕಂಪನಿಗೆ ಬೆಳಗಾಂ ಜಿಲ್ಲೆಯಲ್ಲಿ 5.00 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಹಂಚಿಕೆ ಮಾಡಲಾಗಿತ್ತು : 


೧೩೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


SI. 


Proposed 
capacity in 


Near by villages of 
the proposed area 


Geographical area description of the project 


MW 


5 MW 


Channenadaddi, 
Jainapur, Chikodi, 
Chinchani , Belgaum 
district. 


The potential area of 5 MW comprises of two locations and is identified as Area 
A and Area - B . 
Area -‘ A ’-(3 MW ): An East -West oriented non -contiguous ridge is located on the 
North -West of Chikkodi and is situated at a distance of about 1 km . It is an open 
scrub and has two peaks and it appears to be non - forest area. The area is 
covered in the following Geographical co -ordinates : 
Latitude: 16°25151 "- 16°26°44 ” N 
Longitude : 74°33 9 - 74°34²49 E 
Ridge peaks : 761, 763m Amsl . 
Area -- B ’-(2 MW ): A plateau with 764m peak is located on the North -West of 
Channenadaddi village and situated on the South -West of Chikodi a distance 
about 3.5km and is a non -Forest area . The proposed area is covered in the 
following Geographical co -ordinates: 
Latitude : 16°23 33 ”- 16°24 31 ” N 
Longitude: 74°33 0 - 74°33 50 E 
Ridge peaks : 764m Amsl. 


Total 


5 MW 


ಮೇಲಿನ ಕ್ರಮ ಸಂಖ್ಯೆ (1)ರ ಆದೇಶದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹಂಚಿಕೆಯಾಗಿದ್ದ 5 ಮೆ . ವ್ಯಾ ಸಾಮರ್ಥ್ಯದಲ್ಲಿ Area A ಯಲ್ಲಿನ 
ಚಿಕ್ಕೋಡಿ ಗ್ರಾಮದಲ್ಲಿನ 3.00 ಮೆ . ವ್ಯಾ . ಸಾಮರ್ಥ್ಯವನ್ನು 8.00 ಮೆ . ವ್ಯಾ . ಸಾಮರ್ಥ್ಯಕ್ಕೆ ಈ ಕೆಳಗೆ ವಿವರಿಸಿರುವಂತೆ ಮೇಲಿನ ಕ್ರಮ ಸಂಖ್ಯೆ (2) ರ 
ಆದೇಶದಲ್ಲಿ ಹೆಚ್ಚಿಸಲಾಗಿತ್ತು ಹಾಗೂ ಸದರಿ ಯೋಜನೆಯನ್ನು ದಿನಾಂಕ 31.3.2012 ರೊಳಗೆ ಅನುಷ್ಠಾನಗೊಳಿಸತಕ್ಕದ್ದೆಂದು ಆದೇಶಿಸಲಾಗಿತ್ತು. 


Sanctioned 
capacity in 


Geographical Area details 


Capacity 
proposed for 
Enhancement 


No. of 
WTGs & 
rating in 

kw 


Total 
capacity 
including 
proposed 
enhancement 


MW 


8 MW 


Area -‘ A’-( 3 MW ): An East -West oriented non -contiguous 
ridge is located on the North -West of Chikkodi and is 
situated at a distance of about 1 km . It is an open scrub 
and has two peaks and it appears to be non - forest area . 
The area is covered in the following Geographical co 
ordinates: 
Latitude: 16°25°51 "- 16°26°44 ” N 
Longitude: 74°33 09 ”- 74°34²49 E 
Ridge peaks: 761, 763m Amsl. 
Toposheet No: 47 L/ 11. 


3 MW 


5 MW 


5x1600 kW | 


(3 MW to 8 

MW ) 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ 
ನಿರ್ದೇಶಕರು ಮೆ :: ಸನ್ ಪವರ್ ಇಂಡಿಯಾ ರವರ ಮೇಲಿನ 8.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯು ಪ್ರಗತಿಯ 
ಹಂತದಲ್ಲಿರುವುದರಿಂದ ಕಾಲಾವಕಾಶ ವಿಸ್ತರಣಾ ಶುಲ್ಕ ( 8.00 ಲಕ್ಷಗಳನ್ನು ಪಾವತಿಸುವ ಷರತ್ತಿಗೊಳಪಟ್ಟು ಯೋಜನೆಯ ಅನುಷ್ಠಾನಕ್ಕೆ 
ಕಾಲಾವಕಾಶವನ್ನು ದಿನಾಂಕ 31.3.2013 ರವರೆಗೆ ವಿಸ್ತರಿಸುವಂತೆ ಅಭಿವೃದ್ಧಿದಾರರ ಕೋರಿಕೆಯ ಹಿನ್ನೆಲೆಯಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೧೩ 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 126 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 25.04 .2012 . 
ಮೆ|| ಸನ್ ಪವರ್ ಇಂಡಿಯಾ ಇವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ, ಚಿಕ್ಕೋಡಿ ಗ್ರಾಮದಲ್ಲಿ ಮಂಜೂರಾಗಿರುವ 8.00 
ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು ದಿನಾಂಕ 31.3. 2013 ರವರೆಗೆ ವಿಸ್ತರಿಸಲು ಹಾಗೂ 
ಕಾಲಾವಕಾಶ ವಿಸ್ತರಣಾ ಶುಲ್ಕ ಕ 8.00 ಲಕ್ಷಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಪಾವತಿಸತಕ್ಕದ್ದೆಂಬ 
ಷರತ್ತಿಗೊಳಪಟ್ಟು ಆದೇಶಿಸಿದೆ. 


ಈ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ, 


ಪಿ . ಆರ್ . 1297 


ಕಾರ್ಮಿಕ ಸಚಿವಾಲಯ 


ವಿಷಯ : ಜರ್ಮನ್ ಇಂಟರ್ ನ್ಯಾಷನಲ್ ಸರ್ವೀಸಸ್ ( ಜಿಐಜೆಡ್ - ಐಎಸ್ ) ರವರು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ 

ಯೋಜನೆಯಡಿಯಲ್ಲಿನ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿರುವ ಕಿರಿಯ ತರಬೇತಿ ಅಧಿಕಾರಿಗಳಿಗೆ ಜರ್ಮನಿಯಲ್ಲಿ ತರಬೇತಿ 

ನೀಡಲು ಆದೇಶ ಹೊರಡಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 89 ಇಟಿಐ 2011 ದಿನಾಂಕ : 01/10 /2011. 

2 ) ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂ . ಉತಇ/ ತರಬೇತಿ/ ಪಿಪಿಪಿ - ಜಿಐಜೆಡ್ 

ಐಎಸ್ - ಟಿಆರ್‌ಜಿ /ವಿವ- 09 /2011 - 12 ದಿನಾಂಕ: 29/03 /2012 ಮತ್ತು 19/04 /2012. 
3) . ದಿನಾಂಕ: 10 /04 /2012ರಂದು ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸೀನಿಂಗ್ ಸಮಿತಿ 

ಸಭೆಯ ನಡವಳಿಗಳು . 


N 


ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಜರ್ಮನ್ ಇಂಟರ್‌ನ್ಯಾಷನಲ್ ಸರ್ವೀಸಸ್ ( GIZ -IS ) ರವರ ತಾಂತ್ರಿಕ ಸಹಾಯದಿಂದ 
ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ರಾಜ್ಯದಲ್ಲಿನ 76 ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಉನ್ನತೀಕರಿಸುವ ಯೋಜನೆಯನ್ನು 2011 - 12ನೇ 
ಸಾಲಿನಿಂದ ಪ್ರಾರಂಭಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಮೇಲೆ ( 2) ರಲ್ಲಿ ಓದಲಾದ ಆಯುಕ್ತರು , ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರದಲ್ಲಿ ಮೇಲಿನ ಯೋಜನೆ ಅಡಿಯಲ್ಲಿ ಜಿಐಜೆಡ್ 
ಐಎಸ್ ಸಂಸ್ಥೆಯು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಯಡಿಯಲ್ಲಿ ಉನ್ನತೀಕರಿಸಲಾಗಿರುವ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿನ 8 ಕಿರಿಯ 
ತರಬೇತಿ ಅಧಿಕಾರಿಗಳನ್ನು SLV , Mannhein Germany ಇಲ್ಲಿ ದಿನಾಂಕ: 23/04 /2012ರಿಂದ 04 /05 /2012ರವರೆಗೆ ನಡೆಯುವ ತರಬೇತಿಗೆ 
ನಿಯೋಜಿಸಲು ಕೋರಿದ್ದು, ಸದರಿ ತರಬೇತಿಗೆ ತಗಲುವ ಎಲ್ಲಾ ವೆಚ್ಚವನ್ನು ಜಿಐಜೆಡ್ - ಐಎಸ್ ರವರಿಗೆ ನೀಡಲಾಗುವ ಯೋಜನಾ ಫೀಸ್‌ನಲ್ಲಿ 
ಭರಿಸುವುದಾಗಿ ತಿಳಿಸಿರುತ್ತಾರೆ. ಅಲ್ಲದೇ , ಜಿಐಜೆಡ್ - ಐಎಸ್ ರವರನ್ನು ತಾಂತ್ರಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದು , ಇವರಿಗೆ ನಾಲ್ಕು 
ವರ್ಷಗಳಿಗೆ ನೀಡಲಾಗುವ ಒಟ್ಟು ಪ್ರಾಜೆಕ್ಟ್ ಮೊತ್ತ 3000 ಲಕ್ಷಗಳ ಪೈಕಿ ಶೇ . 50 ರಷ್ಟು ರಾಜ್ಯ ಸರ್ಕಾರವು ಭರಿಸುತ್ತಿದ್ದು , ಉಳಿದ ಶೇ . 50ರಷ್ಟು 
ಮೊತ್ತವನ್ನು 76 ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಸಂಸ್ಥೆಗಳ ಐಎಂಸಿಗಳಿಂದ ಭರಿಸಲು ಕೇಂದ್ರ ಸರ್ಕಾರದ ಒಪ್ಪಿಗೆಯನ್ನು ಕೋರಿದ್ದು, 
ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿರುವರು. ಮುಂದುವರೆದು, 76 ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಸಂಸ್ಥೆಗಳಲ್ಲಿ 8 ಸಂಸ್ಥೆಗಳಲ್ಲಿ ಮಾತ್ರ ವೆಲ್ಡರ್‌ 
ವೃತ್ತಿಯನ್ನು ಅನುಷ್ಟಾನಗೊಳಿಸಿದ್ದು , ಈ 8 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 8 ಕಿರಿಯ ತರಬೇತಿ ಅಧಿಕಾರಿಗಳು 
ತರಬೇತಿಯನ್ನು ಪೂರೈಸಿದ ನಂತರ ಕನಿಷ್ಟ 3 ವರ್ಷಗಳವರೆಗೆ ಸದರಿ ಸಂಸ್ಥೆಯಲ್ಲಿಯೇ ಕಾರ್ಯನಿರ್ವಹಿಸುವಂತೆ ಷರತ್ತಿಗೆ ಒಳಪಡಿಸಿ ತರಬೇತಿಗೆ 
ನಿಯೋಜಿಸಲು ಕೋರಿರುತ್ತಾರೆ . ಮುಂದುವರೆದು ದಿನಾಂಕ: 19/04 /2012ರಲ್ಲಿನ ಪತ್ರದಲ್ಲಿ ಶ್ರೀ ಶೋಯಬ್ ಅಹಮದ್, ಕಿರಿಯ ತರಬೇತಿ ಅಧಿಕಾರಿ, 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ವಾಡಿ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆದು ದಿನಾಂಕ: 19 / 05 /2010ರಿಂದ ಎರಡು ವಾರ್ಷಿಕ ವೇತನ 
ಬಡ್ತಿಯನ್ನು ತಡೆಹಿಡಿಯುವಂತೆ ದಂಡನೆ ವಿಧಿಸಿರುವ ಹಿನ್ನೆಲೆಯಲ್ಲಿ ಸದರಿಯವರನ್ನು ಹೊರತುಪಡಿಸಿ ಉಳಿದ 7 ಮಂದಿ ಕಿರಿಯ ತರಬೇತಿ 
ಅಧಿಕಾರಿಗಳನ್ನು ತರಬೇತಿಗೆ ನಿಯೋಜಿಸಲು ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 


೧೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಮೇಲೆ (3)ರಲ್ಲಿ ಓದಲಾದ ಸೀನಿಂಗ್ ಸಮಿತಿ ಸಭೆಯಲ್ಲಿ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪ್ರಸ್ತಾವನೆಯನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, 8 ಮಂದಿ ಕಿರಿಯ ತರಬೇತಿ ಅಧಿಕಾರಿಗಳನ್ನು ದಿನಾಂಕ: 23/04 /2012ರಿಂದ ದಿನಾಂಕ: 04/05 /2012ರವರೆಗೆ SLV , 
Mannhein Germany ಇಲ್ಲಿ ಜಿಐಜೆಡ್- ಐಎಸ್ ಸಂಸ್ಥೆಯು ನಡೆಸಲಿರುವ ತರಬೇತಿಗೆ ನಿಯೋಜಿಸಲು ಕ್ಲೀನಿಂಗ್ ಸಮಿತಿಯು ಅನುಮೋದನೆ 
ನೀಡಿರುತ್ತದೆ . 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಕೆಳಕಂಡ ಆದೇಶವನ್ನು ನೀಡಲಾಗಿದೆ. 


ಸರ್ಕಾರಿ ಆದೇಶ ಸಂ : ಕಾಣ 89 ಇಟಿಐ 2011 , ಬೆಂಗಳೂರು ದಿನಾಂಕ: 20 / 04 / 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಇದರೊಂದಿಗೆ ಲಗತ್ತಿಸಿರುವ ಅನುಬಂಧ - 1ರಲ್ಲಿನ 7 ಮಂದಿ ಕಿರಿಯ ತರಬೇತಿ ಅಧಿಕಾರಿಗಳನ್ನು 
ದಿನಾಂಕ: 23/04 /2012ರಿಂದ ದಿನಾಂಕ: 04 /05 /2012ರವರೆಗೆ SLV , Mannhein Germany ಇಲ್ಲಿ ಜಿಐಜೆಡ್- ಐಎಸ್ ಸಂಸ್ಥೆಯು ನಡೆಸಲಿರುವ 
ತರಬೇತಿಗೆ ನಿಯೋಜಿಸಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ಈ 7 ಮಂದಿ ತರಬೇತಿಯನ್ನು ಪೂರೈಸಿದ ನಂತರ ಕನಿಷ್ಟ 3 ವರ್ಷಗಳವರೆಗೆ 
ಪಿ. ಪಿ. ಪಿ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕದ್ದು ಎನ್ನುವ ಷರತ್ತನ್ನು ವಿಧಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ.ಎಸ್ .ವಿಶ್ವನಾಥಪ್ಪ, 

ಪೀಠಾಧಿಕಾರಿ , 
ಕಾರ್ಮಿಕ ಇಲಾಖೆ 
(ಉದ್ಯೋಗ ಮತ್ತು ತರಬೇತಿ) 


Annexure - 1 


List of Shortlisted JTOs from the PPP ITls for Training in Germany 


SI.No. 


Name of the ITI 


Name of Division 


Name of the JTOS 


Remarks 


Govt. ITI Ammasandra 


HM Durgaiah 


Welding Trade 


Bangalore 


_ 2 


Govt. ITI Tumkur 


Vedamurthy BR 


Welding Trade 


Govt. ITI Arasikere 


Dondappa Navi 


Welding Trade 


Govt. ITI Chickmagalur 


Manjunath BS 


Welding Trade 


Mysore 


Govt. ITI Kadur 


Lokesh HM 


Welding Trade 


Govt. ITI Guledgud 


Mujawar SR 


Belgaum 


Fitter Trade Welding 
as one subject being 
taughtby these JTO s 


Govt. ITI Dharwad 


Panchkshrayya S 


Kashimath 


ಜೆ.ಎಸ್. ವಿಶ್ವನಾಥಪ್ಪ, 

ಪೀಠಾಧಿಕಾರಿ , 
ಕಾರ್ಮಿಕ ಇಲಾಖೆ 
(ಉದ್ಯೋಗ ಮತ್ತು ತರಬೇತಿ) 


ಪಿ . ಆರ್‌ . 1240 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ | 


೧೩೧೫ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀ ಎಂ .ರಾಧಾಕೃಷ್ಣ, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತುಮಕೂರು ಇವರನ್ನು ಸರ್ಕಾರಿ 

ಸೇವೆಯಿಂದ ಅಮಾನತ್ತುಗೊಳಿಸುವ ಬಗ್ಗೆ - ಆದೇಶ. 
ಓದಲಾಗಿದೆ: 1. ದಿ:15 - 04 - 2012 ರ ಕನ್ನಡ ಪ್ರಭ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಮಾಹಿತಿ “ಸರ್ಕಾರಿ ಅಧಿಕಾರಿ ವಿರುದ್ಧ ಅತ್ಯಾಚಾರ ದೂರು” 

2. ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರವರ ಪತ್ರ ಸಂಖ್ಯೆ :ಮಮಇ/ನಿಸಿಗೆ/3/ 2012- 13 

ದಿ :17 - 04 - 2012 


ಪ್ರಸ್ತಾವನೆ: 


ಮೇಲೆ ಉಲ್ಲೇಖ (1) ರಲ್ಲಿ ಓದಲಾದ ದಿ:15 - 04 - 2012 ರ ಕನ್ನಡ ಪ್ರಭ ದಿನಪತ್ರಿಕೆಯಲ್ಲಿ ಶ್ರೀ ಎಂ .ರಾಧಾಕೃಷ್ಣ ಉಪನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತುಮಕೂರು ಇವರು ಖಾಸಗಿ ಸಂಸ್ಥೆಯ ಮುಖ್ಯಸ್ಥೆಯ ಮೇಲೆ ಅತ್ಯಾಚಾರ ಎಸಗಿದರ ಸಂಬಂಧ ಯಲಹಂಕ 
ಪೋಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆಯೆಂದು ಪ್ರಕಟಣೆ ಇರುತ್ತದೆ. ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರು 
ಉಲ್ಲೇಖ (2) ರ ತಮ್ಮ ವರದಿಯಲ್ಲಿ ಶ್ರೀ ಎಂ .ರಾಧಾಕೃಷ್ಣ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತುಮಕೂರು, ಇವರು 
ಶ್ರೀಮತಿ ಗಂಗಾ ಎಂಬುವರ ಮೇಲೆ ಅತ್ಯಾಚಾರ ಮಾಡಿರುವುದಾಗಿ ಈ ಸಂಬಂಧ ಬೆಂಗಳೂರಿನ ಯಲಹಂಕ ಪೋಲೀಸ್ ಠಾಣೆಯಲ್ಲಿ ಮೊ . 
82 /2012 ಕಲಂ 376 , 376 ( ಬಿ ) 506 ಐಪಿಸಿ ಮತ್ತು 3 ( 2) ( 1)( 12 ) ಎಸ್‌ಸಿ/ ಎಸ್. ಟಿ. ಆಕ್, 1989 ರಡಿ ಪ್ರಥಮ ವರ್ತಮಾನ ವರದಿ( ಎಫ್. ಐ . ಆರ್) 
ಸಲ್ಲಿಸಿರುವ ಬಗ್ಗೆ ಮಾಹಿತಿ ಒದಗಿಸುತ್ತಾ, ಪ್ರಸ್ತುತ ಅಧಿಕಾರಿಯು ದಿ:14 - 04 -2012 ರಿಂದ ಪೋಲೀಸ್ ದಸ್ತಗಿರಿ ಮಾಡಿದ್ದು, ಮಾನ್ಯ ಸಿ. ಎಂ. ಎಂ . 
ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಂಗ ಬಂಧನದಲ್ಲಿರುವುದರಿಂದ ಹಾಗೂ ಬಿಡುಗಡೆ ಕೋರಿ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಜಾಮೀನು 
ಅರ್ಜಿ ಪರಿಶೀಲನೆಯಲ್ಲಿರುವುದರಿಂದ ಅರ್ಜಿಯು ವಿಚಾರಣಾ ಹಂತದಲ್ಲಿದ್ದು, ಈ ಬಗ್ಗೆ ಸರ್ಕಾರ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ 
ತೆಗೆದುಕೊಳ್ಳುವಂತೆ ವರದಿಸಿರುತ್ತಾರೆ . 


ಪ್ರಕರಣವನ್ನು ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ) ನಿಯಮಾವಳಿ 1957 ರ ನಿಯಮ 10 ( 2) ( ಎ) ರನ್ವಯ ಪರಿಶೀಲಿಸಲಾಗಿದೆ. 
ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ /ನೌಕರರನ್ನು ಕ್ರಿಮಿನಲ್ ಮೊಕದ್ದಮೆಯಡಿ 48 ಗಂಟೆಗಳ ಕಾಲ ದಸ್ತಗಿರಿ ಮಾಡಿ ವಶದಲ್ಲಿಟ್ಟುಕೊಂಡಲ್ಲಿ ಅಂತಹ 
ಅಧಿಕಾರಿ/ ನೌಕರರನ್ನು ದಸ್ತಗಿರಿ ಮಾಡಿದ ದಿನಾಂಕದಿಂದಲೇ ಜಾರಿಗೆ ಬರುವಂತೆ ಇಲಾಖಾ ವಿಚಾರಣೆ ಬಾಕಿಯಿರಿಸಿ ಸರ್ಕಾರಿ ಸೇವೆಯಿಂದ 
ಅಮಾನತ್ತುಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಈ ಪ್ರಕರಣದಲ್ಲಿ ಶ್ರೀ ಎಂ .ರಾಧಾಕೃಷ್ಣ, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ, ತುಮಕೂರು ಇವರನ್ನು ದಿನಾಂಕ:14 - 04- 2012 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಇಲಾಖಾ ವಿಚಾರಣೆ 
ಬಾಕಿಯಿರಿಸಿ. ಕ. ನಾ . ಸೇ (ಸಿಸಿಎ) ನಿಯಮಾವಳಿ 1957 ರ ನಿಯಮ 10 ( 2)( ಎ) ರನ್ವಯ ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಲು ತೀರ್ಮಾನಿಸಿ 
ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 175 ಎಸ್‌ಜೆಡಿ 2012 , ಬೆಂಗಳೂರು, ದಿನಾಂಕ:23 - 04 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀ ಎಂ .ರಾಧಾಕೃಷ್ಣ, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ, ತುಮಕೂರು, ಇವರನ್ನು ಕ. ನಾ . ಸೇ ( ಸಿಸಿಎ) ನಿಯಮಾವಳಿ 1957 ರ ನಿಯಮ 10( 2)( ಎ) ರನ್ವಯ ದಿನಾಂಕ:14 - 04 - 2012 ರಿಂದಲೇ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಇಲಾಖಾ ವಿಚಾರಣೆ ಬಾಕಿಯಿರಿಸಿ ಸರ್ಕಾರಿ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿದೆ. 


ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1957 ರ ನಿಯಮ 98 (1) ರನ್ವಯ 
ಜೀವನಾಂಶ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. ಅಲ್ಲದೆ ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯು ಸಕ್ಷಮ ಪ್ರಾಧಿಕಾರದ ಲಿಖಿತ 
ಅನುಮೋದನೆ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 


ಮುಂದುವರೆದು ಇವರು ಅಮಾನತ್ತಿನ ಅವಧಿಯಲ್ಲಿ ಜೀವನಾಂಶ ಭತ್ಯೆ ಪಡೆಯಲು ಇವರ ಲೀನ್ ಅನ್ನು ಉಪನಿರ್ದೇಶಕರು , ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರಿಗೆ ವರ್ಗಾಯಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಕಮಲಮ್ಮ 
ಸರ್ಕಾರದ ಅಧೀನಕಾರ್ಯದರ್ಶಿ -2 , 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಪಿ .ಆರ್. 1257 


೧೩೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀಮತಿ ಉಷಾ ಆರ್ ಪಟ್ಟಾರಿ , ಹಿಂದಿನ ಜಂಟಿ ನಿರ್ದೇಶಕರು ( ಐಸಿಡಿಎಸ್), ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಾಲಿ 
ಪ್ರಧಾನ ವ್ಯವಸ್ಥಾಪಕರು -2, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ , ಬೆಂಗಳೂರು ಇವರನ್ನು ಸರ್ಕಾರಿ ಸೇವೆಯಿಂದ 
ಅಮಾನತ್ತುಗೊಳಿಸುವ ಬಗ್ಗೆ - ಆದೇಶ. 
1. ದಿನಾಂಕ:10 - 03 - 2012 ರಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಮಾಹಿತಿ “ ಐಎಎಸ್ ಅಧಿಕಾರಿ ಮನೆ ಸೇರಿ 20 

ಕಡೆ ಲೋಕಾಯುಕ್ತ ದಾಳಿ ” 
2. ಅಪರ ಪೋಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ರವರ ಕಛೇರಿಯ ಪತ್ರ 

ಸಂಖ್ಯೆ :ಲೋಕ್/ ಐಎನ್‌ವಿ( ಜಿ)/ ಸಿಟಿ/ ಕ್ರೈಂ .28/ 2012 ದಿ:05 - 04 - 2012 
3. ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕಛೇರಿಯ ಅರೆ ಸರ್ಕಾರಿ ಪತ್ರ 

ಸಂಖ್ಯೆ:ಮಮಅಇ/ ಆಶಾ /11 -12 ದಿನಾಂಕ:17 - 03 - 2012 


ಪ್ರಸ್ತಾವನೆ : 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ( ಐಸಿಡಿಎಸ್) ಭಾರಿ ಪ್ರಮಾಣದ ಅವ್ಯವಹಾರ 
ನಡೆದಿರುವುದನ್ನು ಲೋಕಾಯುಕ್ತ ಪೊಲೀಸರು ಪತ್ತೆ ಹಚ್ಚಿದ್ದು, ಹಿಂದಿನ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ 
ನಿವಾಸವನ್ನೊಳಗೊಂಡಂತೆ ರಾಜ್ಯದ ವಿವಿಧೆಡೆ 20 ಕಡೆಗಳಲ್ಲಿ ದಿ :09 - 03 - 2012 ರಂದು ಏಕಕಾಲಕ್ಕೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು 
ವಶಪಡಿಸಿಕೊಂಡಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಮತಿ ಉಷಾ ಆರ್ ಪಟವಾರಿ, ಸಹಾಯಕ 
ನಿರ್ದೇಶಕರಾದ ಶ್ರೀ ಎಂ . ಮುನಿರಾಜು, ಇವರುಗಳ ಮನೆ ಮತ್ತು ಕಛೇರಿಗಳಿಗೆ ದಾಳಿ ನಡೆಸಿ ಐ.ಸಿ. ಡಿ. ಎಸ್ . ಯೋಜನೆಯ ಪೌಷ್ಠಿಕ ಆಹಾರ ಮತ್ತು 
ಔಷಧಿ ಪೂರೈಕೆ ಗುತ್ತಿಗೆ ಪಡೆದಿರುವ ತಮಿಳುನಾಡು ಮೂಲದ ಕ್ರಿಸ್ಪಿ ಫೈಡ್‌ಗ್ರಾಮ್ಸ್ ಕಛೇರಿ, ಗೋದಾಮುಗಳ ಮೇಲೆ ಹಾಗೂ ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ನಿರ್ದೇಶನಾಲಯ , ಅಂಗನವಾಡಿ ಕೇಂದ್ರಗಳು ಮತ್ತು ಮಹಿಳಾ ಸಂಘಗಳ ಉತ್ಪದನಾ ಕೇಂದ್ರಗಳ ಮೇಲೆ ದಾಳಿ ನಡೆಸಲಾಗಿರುವುದು ಮೇಲೆ 
ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿ:10- 03 - 2012 ರ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತದೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ:05 - 04 - 2012 ರ ಅಪರ ಪೋಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ 
ಲೋಕಾಯುಕ್ತ ಬೆಂಗಳೂರು, ರವರ ಪತ್ರದಲ್ಲಿ ಸಾವಿರಾರು ಮಕ್ಕಳು ಹಾಲುಣಿಸುವ ತಾಯಂದಿರು , ಗರ್ಭಿಣಿಯರು ಹಾಗೂ ಕಿಶೋರಿ ಹೆಣ್ಣು ಮಕ್ಕಳಿಗೆ 
ಅವಶ್ಯಕವಾಗಿರುವ ಹೆಚ್ಚುವರಿ ಪೌಷ್ಟಿಕಾಂಶವನ್ನು ಒದಗಿಸಲು ವಾರ್ಷಿಕ ಸುಮಾರು 500 ಕೋಟಿ ವೆಚ್ಚದ ಸರ್ಕಾರದ ಸಮಗ್ರ ಶಿಶು ಅಭಿವೃದ್ಧಿ 
ಯೋಜನೆಯಡಿ ನಡೆದಿರುವ ಅವ್ಯಹಾರದಿಂದಾಗಿ ಸುಮಾರು 45 ಲಕ್ಷ ಫಲಾನುಭವಿಗಳಿಗೆ ತೊಂದರೆಯಾಗಿದ್ದು, ಮಕ್ಕಳು ಮತ್ತು ಮಹಿಳೆಯರಲ್ಲಿ 
ಪೌಷ್ಟಿಕಾಂಶದ ಕೊರತೆ ಬಗ್ಗೆ ಹಲವಾರು ದೂರು/ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪ್ರಾಥಮಿಕ ತನಿಖೆ ನಡೆಸಿ ಪಿಯ್ಯಾದಿ ಶ್ರೀ ವಿ. ಅನಿಲ್ ಕುಮಾರ್ , 
ಪೋಲೀಸ್ ನಿರೀಕ್ಷಕರು, ನಗರ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರು ನೀಡಿದ ವಿವರವಾದ ವರದಿಯ ಆಧಾರದ ಮೇರೆಗೆ, 
ಆರೋಪಿ- 1 ಡಾ :ಶಮ್ರಾ ಇಕ್ವಾಲ್, ಹಿಂದಿನ ನಿರ್ದೇಶಕರು , ಆರೋಪಿ-2 ಶ್ರೀಮತಿ ಉಷಾ ಆರ್ ಪಟವಾರಿ , ಜಂಟಿ ನಿರ್ದೇಶಕರು, ಆರೋಪಿ- 3 
ಮುನಿರಾಜು, ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಹಾಗೂ ಇತರರ ವಿರುದ್ದ ಸರ್ಕಾರಿ ಯೋಜನೆಯ 
ಅವ್ಯವಹಾರದ ಸಂಬಂಧ ಬೆಂಗಳೂರು ನಗರ ಲೋಕಾಯುಕ್ತ ಪೋಲೀಸ್ ಠಾಣಾ ಮೊ . ಸಂ . 20/2012 ರಲ್ಲಿ ದಿ: 08 - 03 - 2012 ರಂದು ಪ್ರಕರಣವನ್ನು 
ದಾಖಲಿಸಿ ದಿ :09 - 03 - 2012 ರಂದು ಶೋಧನೆಯನ್ನು ಕೈಗೊಳ್ಳಲಾಗಿದೆಯೆಂದು ವರದಿಯಾಗಿದೆ. 


ಮುಂದುವರೆದು ಶ್ರೀಮತಿ ಉಷಾ ಆರ್ ಪಟವಾರಿ , ಜಂಟಿ ನಿರ್ದೇಶಕರು, ಮತ್ತು ಶ್ರೀ ಎಂ . ಮುನಿರಾಜು, ಸಹಾಯಕ ನಿರ್ದೇಶಕರು, ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ದಿ ನಿರ್ದೇಶನಾಲಯ , ಬಹುಮಹಡಿಗಳ ಕಟ್ಟಡ, ಬೆಂಗಳೂರು ರವರುಗಳು ತಮ್ಮ ಎಲ್ಲಾ ಬಲ್ಲ ಮೂಲಗಳ ಆದಾಯಕ್ಕಿಂತ ಹೆಚ್ಚಿನ 
ಅಕ್ರಮ ಆಸ್ತಿ ಗಳಿಸಿರುತ್ತಾರೆಂಬ ಮಾಹಿತಿಯ ಮೇರೆಗೆ ಸದರಿಯವರ ಸ್ಥಿರ ಮತ್ತು ಚರಾಸ್ತಿಗಳ ವಿವರಗಳನ್ನು ಕಲೆ ಹಾಕಿ ದಿ:03 - 04 - 2012 ರಂದು 
ಬೆಂಗಳೂರು ನಗರ ಲೋಕಾಯುಕ್ತ ಪೋಲೀಸ್ ಠಾಣಾ ಮೊ . ಸಂ .28/2012 ರಡಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988 ರ ಕಲಂ 13(1)( ಇ) 
ಸಹವಾಚನ 13 (2) ರನ್ವಯ ಪ್ರಕರಣವನ್ನು ದಾಖಲಿಸಿದ್ದು , ಪ್ರಸ್ತುತ ತನಿಖೆಯಲ್ಲಿರುತ್ತದೆಯೆಂದು ವರದಿಯಾಗಿದೆ. 

ದಿನಾಂಕ:09 - 03 - 2012 ರ ಆರೋಪಿತರ ಮನೆ ಶೋಧನೆ ಸಮಯದಲ್ಲಿ ಚಿನ್ನ , ವಜ್ರ ಒಳಗೊಂಡ ಆಭರಣಗಳ ಆರೋಪಿತೆ ಶ್ರೀಮತಿ 
ಉಷಾ ಪಕ್ವಾರಿ ಹಾಗೂ ಅವರ ಗಂಡ, ಮಗ ಮತ್ತು ಇತರರ ಹೆಸರಿನಲ್ಲಿ ಬೆಲೆ ಬಾಳುವ ಸ್ಥಿರಾಸ್ತಿ, ಚರಾಸ್ಥಿಗಳು, ಬ್ಯಾಂಕ್ ಖಾತೆ, ಠೇವಣಿ ಹಾಗೂ 
ಲಾಕರ್‌ಗಳನ್ನು ಹೊಂದಿರುವುದು ಕಂಡು ಬಂದಿದ್ದು, ಸಂಬಂಧಪಟ್ಟ ದಾಖಲಾತಿಗಳನ್ನು ಅಮಾನತ್ತುಪಡಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. 

ಶ್ರೀಮತಿ ಉಷಾ ಆರ್ ಪಟ್ಟಾರಿ , ಜಂಟಿ ನಿರ್ದೇಶಕರು, ತಮ್ಮ ಎಲ್ಲಾ ಬಲ್ಲ ಮೂಲಗಳ ಆದಾಯಕ್ಕಿಂತ ರೂ .2,15 ,06 ,007/- ಗಳಷ್ಟು 
ಪ್ರಮಾಣದಲ್ಲಿ ( ಶೇ .241.64 %) ಅಕ್ರಮ ಆಸ್ತಿಯನ್ನು ಸಂಪಾದಿಸಿ ಇತರೆ ವಹಿವಾಟುಗಳು ನಡೆಸಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ , 1988 ರ ಕಲಂ 
13(1)( ಇ) ಜೊತೆಗೆ 13(2) ರ ಅಡಿ ಶಿಕ್ಷಾರ್ಹವಾದ ಅಪರಾಧವೆಸಗಿರುವುದು ಈತ 

ರ್ಹವಾದ ಅಪರಾಧವೆಸಗಿರುವುದು ಈವರೆಗೆ ಕಂಡು ಬಂದಿರುತ್ತದೆಂದು, ಸದರಿ ಅಧಿಕಾರಿಯು ತಮ್ಮ ಬಲ್ಲ 
ಮೂಲಗಳಿಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, ಸದರಿ ಅಧಿಕಾರಿಯನ್ನು ಕೂಡಲೇ ಅಮಾನತ್ತಿನಲ್ಲಿಡಲು 
ಹಾಗೂ ಅವರ ಲೀನ್ ( ಸ್ನಾನ) ಬೇರೆಡೆಗೆ ವರ್ಗಾಯಿಸುವಂತೆ ಅಪರ ಪೊಲೀಸ್ ಮಹಾನಿರ್ದೇಶಕರು ಶಿಫಾರಸ್ಸು ಮಾಡಿರುತ್ತಾರೆ . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೧೭ 


ಮಾನ್ಯ ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರ ಶಿಫಾರಸ್ಸನ್ನು ಪರಿಗಣಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 121 ಎಸ್‌ಜೆಡಿ 2012 , ಬೆಂಗಳೂರು ದಿನಾಂಕ :23 - 04 - 2012 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನಲೆಯಲ್ಲಿ, ಶ್ರೀಮತಿ ಉಷಾ ಆರ್ ಪಟ್ಟಾರಿ , ಹಿಂದಿನ ಜಂಟಿ ನಿರ್ದೇಶಕರು ( ಐಸಿಡಿಎಸ್), 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಾಲಿ ಪ್ರಧಾನ ವ್ಯವಸ್ಥಾಪಕರು -2, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ , ಬೆಂಗಳೂರು 
ಇವರನ್ನು ಕರ್ನಾಟಕ ನಾಗರಿಕ ಸೇವಾ ( ಸಿ.ಸಿ . ಎ) ನಿಯಮಾವಳಿಗಳು 1957 ರ ನಿಯಮ 10(1) ( ಎ) ಮೇರೆಗೆ ಈ ಕೂಡಲೇ ಜಾರಿಗೆ ಬರುವಂತೆ 
ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಿದೆ. 


ಶ್ರೀಮತಿ ಉಷಾ ಆರ್ ಪಟ್ಟಾರಿ, ಜಂಟಿ ನಿರ್ದೇಶಕರು ಇವರ ಲೀನ್ ( ಸ್ಥಾನ) ನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 
ಪ್ರಧಾನ ಕಛೇರಿಯ ಜಂಟಿ ನಿರ್ದೇಶಕರ ಹುದ್ದೆಗೆ ವರ್ಗಾಯಿಸಲಾಗಿದೆ. 


ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1957 ರ ನಿಯಮ 98 (1) ರನ್ವಯ 
ಜೀವನಾಂಶ ಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. ಅಲ್ಲದೆ ಅಮಾನತ್ತಿನ ಅವಧಿಯಲ್ಲಿ ಸದರಿ ಅಧಿಕಾರಿಯು ಸಕ್ಷಮ ಪ್ರಾಧಿಕಾರದ ಲಿಖಿತ 
ಅನುಮೋದನೆ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಬಿ .ಕಮಲಮ್ಮ 
ಸರ್ಕಾರದ ಅಧೀನಕಾರ್ಯದರ್ಶಿ - 2 , 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಪಿ. ಆರ್. 1258 


ತೋಟಗಾರಿಕೆ ಸಚಿವಾಲಯ 


ವಿಷಯ : 
ಓದಲಾಗಿದೆ: 


ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಕೆನರಾ ಬ್ಯಾಂಕಿನಿಂದ ಸಾಲ ಪಡೆಯಲು ಗ್ಯಾರಂಟಿ ನೀಡುವ ಬಗ್ಗೆ . 
1 . ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 03 ರೇಉನಿ 2011 ( ಭಾಗ - 1), ದಿನಾಂಕ : 31 - 3 - 2011 . 
2. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ : 

ಕರೇಮಾಮ /ಹಣಕಾಸು/2011 - 12 /1672, ದಿನಾಂಕ: 1- 2 - 2012. 
3. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರ ಪತ್ರ ಸಂಖ್ಯೆ: 

ಕರೇಮಾಮ / ಹಣಕಾಸು /2011 - 12 /1671 , ದಿನಾಂಕ: 1 - 2 - 2012 . 


ಪ್ರಸ್ತಾವನೆ : 

ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ರೇಷ್ಮೆ ಗೂಡಿನ ಬೆಲೆ ಕುಸಿತವನ್ನು ತಡೆದು ರೇಷ್ಮೆ ನೂಲಿನ ಬೆಲೆಯಲ್ಲಿ ಸ್ಥಿರತೆಯನ್ನು 
ಉಂಟುಮಾಡಲು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ಅದಕ್ಕೆ ಅಗತ್ಯವಿರುವ ದುಡಿಯುವ ಬಂಡವಾಳಕ್ಕಾಗಿ ಕೆನರಾ ಬ್ಯಾಂಕ್‌ನಿಂದ ರೂ . 25. 00 
ಕೋಟಿಗಳ ( ಇಪ್ಪತ್ತೈದು ಕೋಟಿ ರೂಪಾಯಿಗಳು ಮಾತ್ರ) ಸಾಲ ಪಡೆಯುವುದಕ್ಕೆ ಸರ್ಕಾರದ ಗ್ಯಾರಂಟಿಯನ್ನು ಕೆಲವು ಷರತ್ತಿಗಳೊಂದಿಗೆ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ನೀಡಿದೆ. 


ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ ಬ್ಯಾಂಕಿನಿಂದ 
ಸಾಲವನ್ನು ಮುಂದುವರೆಸ ಬೇಕಾಗಿರುವುದರಿಂದ ಸರ್ಕಾರದ ಗ್ಯಾರಂಟಿಯ ಅವಧಿಯನ್ನು ದಿನಾಂಕ: 31 -3 - 2013ರವರೆಗೆ ನವೀಕರಿಸಲು ಕೋರಿರುತ್ತಾರೆ . 
ಹಾಗೂ ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಸರ್ಕಾರದ ಖಾತರಿ ಮೇಲೆ ಕೆನರಾ ಬ್ಯಾಂಕಿನಿಂದ ರೂ . 25. 00 ಕೋಟಿ ಸಾಲದ 
ಮಂಜೂರಾತಿಗೆ ಅಗತ್ಯವಾಗಿರುವ ದಸ್ತಾವೇಜುಗಳನ್ನು ನೀಡಬೇಕಾಗಿರುವುದರಿಂದ ಡೀಡ್ ಆಫ್ ಗ್ಯಾರಂಟಿಗೆ ಅನುಮೋದನೆ ನೀಡುವಂತೆಯೂ ಸಹ 
ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂ : ವಾಕೈ 03 ರೇಉನಿ 2011( ಭಾಗ-1) ಬೆಂಗಳೂರು, ದಿ: 25 - 4- 2012 . 


ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯು ಕೆನರಾ ಬ್ಯಾಂಕಿನಿಂದ ರೂ .25 .00 ಕೋಟಿಗಳ ಸಾಲ ಪಡೆಯುವ ಗ್ಯಾರಂಟಿ ಅವಧಿಯನ್ನು 
ದಿನಾಂಕ: 31-3 -2011ರ ಆದೇಶದಲ್ಲಿ ವಿಧಿಸಿರುವ ಈ ಕೆಳಕಂಡ ಷರತ್ತಿಗೊಳಪಟ್ಟು ದಿನಾಂಕ: 31-3 - 2013 ರವರೆಗೆ ವಿಸ್ತರಿಸಲು ಹಾಗೂ ಸರ್ಕಾರದ 


೧೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಗ್ಯಾರಂಟಿ ಮೇಲೆ ಕೆನರಾ ಬ್ಯಾಂಕಿನಿಂದ ರೂ . 25.00 ಕೋಟಿ ಸಾಲದ ಮಂಜೂರಾತಿಗೆ ಅಗತ್ಯವಾಗಿರುವ ದಸ್ತಾವೇಜುಗಳನ್ನು ನೀಡಬೇಕಾಗಿರುವುದರಿಂದ 
ಡೀಡ್ ಆಫ್ ಗ್ಯಾರಂಟಿಗೆ ಅನುಮೋದನೆ ನೀಡಲಾಗಿದೆ. 


This guarantee is given primarily for the purpose of price stabilization of silk yarn on account of the reduction in the 
import duty from 30 % to 5 % by the Union Government. As a result, the funds should exclusively be used for 
undertaking price stabilization measures and not for any other internal needs of the KSMBL like payment of 
salaries and other administrative expenditure . 


A separate account shall be opened by KSMBL where the proceeds of the proposed loan shall be kept and any 
transaction for purchase and sale of silk yarn should be escrowed only to the new account. Apart from these 
transactions any other transaction shall not be undertaken by the Board from this account. 


The Board shall submit a quarterly report of the transactions undertaken from the designated account to the 
Government and certify that this money has not been used for any other activity . 


Further, guarantee commission at the rate of 1 % per annum shall be payable by KSMB as per Karnataka Ceiling 

on Government Guarantees Act, 1999 . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD/527/Exp.4/2011 , ದಿನಾಂಕ: 16 - 2 -2012 ರಲ್ಲಿಯ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ . ಎಸ್. ಚಂದ್ರಶೇಖರ್, 

ಪೀಠಾಧಿಕಾರಿ , 
ತೋಟಗಾರಿಕೆ ಇಲಾಖೆ (ರೇಷೆ) 


ಪಿ .ಆರ್. 1269 


ಕಂದಾಯ ಸಚಿವಾಲಯ 


ವಿಷಯ : 


2012 -13ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಸಿಗೆ ಹಿನ್ನಲೆಯಲ್ಲಿ, ಕುಡಿಯುವ ನೀರು ಪೂರೈಸಲು ರಾಜ್ಯ ವಿಪತ್ತು 
ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 


ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಇವರ ಪತ್ರ ಸಂ : ಜಿಕ /ಕುನೀ / ಹ. ಮಂ /2011 - 12 , ದಿನಾಂಕ : 15 - 04 - 2012 . 


ಓದಲಾಗಿದೆ: 
ಪ್ರಸ್ತಾವನೆ : 


2012 -13ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಬೇಸಿಗೆ ಇರುವುದರಿಂದ, ಶಿವಮೊಗ್ಗ ಜಿಲ್ಲೆಯ , ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಭವಿಸಿರುವ ಕುಡಿಯುವ 
ನೀರಿನ ಸಮಸ್ಯೆ ಕ್ರಮಗಳನ್ನು ಕೈಗೊಳ್ಳಲು, ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವಂತೆ ಉಲ್ಲೇಖಿತ ಪತ್ರದಲ್ಲಿ 
ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ ಜಿಲ್ಲೆ ಇವರು ಬೇಡಿಕೆ ಸಲ್ಲಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಕುಡಿಯುವ ನೀರಿನ ಪೂರೈಕೆಗಾಗಿ ರಾಜ್ಯ ವಿಪತ್ತು , ಪರಿಹಾರ 
ನಿಧಿಯಿಂದ ಅನುದಾನ ಬಿಡುಗಡೆ ಮಾಡಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 149 ಟಿಎನ್ಆರ್ 2012 , ಬೆಂಗಳೂರು, ದಿನಾಂಕ: 20 - 04 - 2012. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೇಸಿಗೆಯಲ್ಲಿ, ಜನ , ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗೆ ಕ್ರಮ 
ಕೈಗೊಳ್ಳಲು, ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ ಜಿಲ್ಲೆ, ಇವರಿಗೆ ರೂ .200.00 ಲಕ್ಷಗಳನ್ನು (ರೂಪಾಯಿ ಇನ್ನೂರು 
ಲಕ್ಷಗಳು ಮಾತ್ರ) ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 
1) ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಸಮಾಲೋಚಿಸಿ 

ತುರ್ತು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಬಳಸುವುದು. 
2 ) ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ವೆಚ್ಚ ಮಾಡುವುದು . 
3) ಬರಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ವ್ಯಾಪಕವಾಗಿ ಪ್ರವಾಸ ಮಾಡುವುದು ಹಾಗೂ 

ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉದ್ಭವವಾಗದಂತೆ ನೋಡಿಕೊಳ್ಳುವುದು. 
4) ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ತಾಲ್ಲೂಕಿಗೊಂದು ಸಹಾಯವಾಣಿಯನ್ನು ಸ್ಥಾಪಿಸಿ, ತಾಂತ್ರಿಕ ಸಿಬ್ಬಂದಿಯನ್ನು ನಿಯೋಜಿಸಿ 

24 ಗಂಟೆಯೊಳಗಾಗಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೧೯ 


5) ಪ್ರತಿ 15 ದಿನಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಜಂಟಿಯಾಗಿ ಬರ ಪರಿಹಾರ ಕಾಮಗಾರಿಗಳ 

ಬಗ್ಗೆ ಪತ್ರಿಕಾ ಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಸಾಧಿಸಿರುವ ಪ್ರಗತಿಯ 
ಚಿತ್ರಣವನ್ನು ಬಿಂಬಿಸುವುದು. ಪತ್ರಿಕಾಗೋಷ್ಠಿಯಲ್ಲಿ ಸಿದ್ಧಪಡಿಸಿದ ಟಿಪ್ಪಣಿಯನ್ನು ಇ -ಮೇಲ್ ಮುಖಾಂತರ ಸರ್ಕಾರಕ್ಕೆ ರವಾನಿಸುವುದು. ಇ 

ಮೇಲ್ ವಿಳಾಸ secyrelief-rev @ karnataka.gov.in . 
6) ಪ್ರತಿ ಹೋಬಳಿಗೆ ಒಬ್ಬ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಮೂಲಕ ಕುಡಿಯುವ ನೀರಿನ ಕಾಮಗಾರಿಗಳನ್ನು 

ವ್ಯಾಪಕವಾಗಿ ಪರಿಶೀಲನೆ ಮಾಡುವುದು. 
7) ಮುಂದಿನ 2 ತಿಂಗಳುಗಳ ಕಾಲ ಕುಡಿಯುವ ನೀರಿನ ಕೊರತೆಯುಂಟಾಗದಂತೆ ಹಾಗೂ ಯಾವುದೇ ದೂರುಗಳು ಬರದಂತೆ ಕಾರ್ಯ 

ನಿರ್ವಹಿಸುವುದು. 


8) ಪ್ರತಿಯೊಂದು ಕಾಮಗಾರಿಯ ಆರಂಭ, ಚಾಲ್ತಿಯಲ್ಲಿರುವ ಹಾಗೂ ಮುಕ್ತಾಯದ ಹಂತಗಳ ಛಾಯಾ ಚಿತ್ರಗಳನ್ನು ದಾಖಲಿಸಿ, ಮೂರನೇ 

ಹಂತದ ಪರಿವೀಕ್ಷಣೆಗೆ ಒಳಪಡಿಸಿ, ಅಂತಿಮ ಬಿಲ್ ಪಾವತಿ ಮಾಡುವುದು. ಪೂರ್ಣಗೊಂಡ ಪ್ರತಿಯೊಂದು ಕಾಮಗಾರಿಯ ಛಾಯಾ 

ಚಿತ್ರಗಳು ಹಾಗೂ ವೆಚ್ಚದ ವಿವರಗಳನ್ನು ಇ - ಮೇಲ್ ಮುಖಾಂತರ (Secyrelief-rev @ karnataka.gov.in ) ಕಳುಹಿಸುವುದು. 
9) ಪ್ರತಿಯೊಂದು ಕಾಮಗಾರಿಯ ವಿವರಗಳನ್ನು ಫಲಕದಲ್ಲಿ ಸಾರ್ವಜನಿಕರಿಗೆ ಕಾಣುವಂತೆ ಈ ಕೆಳಕಂಡ ಮಾದರಿಯಲ್ಲಿ ನಮೂದಿಸುವುದು. 


ಪ್ರಕೃತಿ ವಿಕೋಪ ಕಾಮಗಾರಿ 


ಕಾಮಗಾರಿಯ ಹೆಸರು : 


ಅಂದಾಜು ಮೊತ್ತ: 


ಕಾಮಗಾರಿ ಪ್ರಾರಂಭಿಸಿದ ದಿನಾಂಕ: 


ಕಾಮಗಾರಿ ಮುಕ್ತಾಯವಾದ ದಿನಾಂಕ: 


ಅನುಷ್ಠಾನಗೊಳಿಸಿದ ಸಂಸ್ಥೆ : 


10) ಪ್ರತಿ ತಿಂಗಳು ಅಂತ್ಯಕ್ಕೆ ಅನುದಾನ ಬಳಕೆಯಾದ ವಿವರಗಳನ್ನು ಮೇಲ್ಕಂಡ ಇ -ಮೇಲ್ ಮುಖಾಂತರ ಸಲ್ಲಿಸುವುದು. ಬಳಕೆ ಪ್ರಮಾಣ 

ಪತ್ರಗಳನ್ನೂ ಸಹ ತಪ್ಪದೇ ಸರ್ಕಾರಕ್ಕೆ ರವಾನಿಸುವುದು. 
11) ಪ್ರತಿ ತಿಂಗಳು ಸಾಧಿಸಿದ ಪ್ರಗತಿಯನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಹಾಗೂ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರುವುದು ಮತ್ತು 

ಅವರಿಂದ ಸಲಹೆ -ಸೂಚನೆಗಳನ್ನು ಪಡೆಯುವುದು. 
12 ) ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಎಸ್. ಡಿ. ಆರ್.ಎಫ್/ ಎನ್. ಡಿ. ಆರ್.ಎಫ್ ಅಡಿಯಲ್ಲಿ ಕೈಗೊಳ್ಳುವಂತಿಲ್ಲ. 

ಹಾಗೂ ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳಿಸುವುದು . 


ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್ ರಸೀದಿ ಬಿಲ್ಲುಗಳನ್ನು ತಯಾರಿಸಿ 
ಮೇಲು ರುಜು ಮಾಡಿ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಎಸ್. ಡಿ. ಆರ್.ಎಫ್ ಖಾತೆಗೆ ಜಮಾ ಮಾಡಿದ ನಂತರ ಪರಿಹಾರ ಕಾರ್ಯಗಳಿಗೆ 
ಉಪಯೋಗಿಸತಕ್ಕದ್ದು . 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ 2012 - 13ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2245 - 01 - 102 
0 - 00 - 100 ( ಯೋಜನೇತರ ) ಅಡಿಯಲ್ಲಿ ಭರಿಸತಕ್ಕದ್ದು . 

ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ : FD - 392, Exp-7 /2012, Dt: 05 -04 -2012 ರ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಎಸ್ . ಎಂ . ಆನಂದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ 
(ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು - 2). 


ಪಿ . ಆರ್ . 1273 


೧೩೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪ , ೨೦೧೨ 


ಭಾಗ ೧ 


ಲೋಕೋಪಯೋಗಿ, ಬಂದರುಗಳು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : 


ಮೈಸೂರು ಜಿಲ್ಲೆ, ಹೆಚ್. ಡಿ. ಕೋಟೆ ತಾಲ್ಲೂಕು ದೊಮ್ಮನಕಟ್ಟೆಯಿಂದ - ಹೊನ್ನಮ್ಮನಕಟ್ಟೆ - ನಿಶ್ - ಎ - ಹೊಸಹೊಳಲು 
ಕೆ.ಆರ್‌. ಪುರ- ಮಳಲಿ - ಎನ್. ಬೆಳತ್ತೂರು-ಕಾರಾಪುರ - ಎಂ .ಗಂಡತ್ತೂರು, ಮಾರ್ಗ ಉದ್ದೂರು ಗೇಟ್‌ನಲ್ಲಿ ಕೊರಟಗೆರೆ 
ಬಾವಲಿ ರಾಜ್ಯ ಹೆದ್ದಾರಿ - 33 ನ್ನು ಸೇರುವ ರಸ್ತೆ ಸರಪಳಿ 0.00 ರಿಂದ 14 .02 ಕಿ. ಮೀ . ವರೆಗೆ ರಸ್ತೆ ಅಭಿವೃದ್ಧಿಪಡಿಸುವ 
ಕಾಮಗಾರಿಯ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಬಗ್ಗೆ. 
ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು( ದಕ್ಷಿಣ), ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಮುಂ / ಸಂಕದ/ 
ರಶಾ / ಸಇ01/2011 - 12 ದಿನಾಂಕ: 11 . 01 .2012 . 


ಓದಲಾಗಿದೆ: 


ಪ್ರಸ್ತಾವನೆ: 


ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಪ್ರೊಜೆಕ್ಟ್ ಟೈಗರ್) ಇವರು ತಮ್ಮ ಟಿಪ್ಪಣಿ ಸಂಖ್ಯೆ : FCS/PT/ NH/2008-09 ದಿನಾಂಕ: 19.12 .2011 ರಲ್ಲಿ 
ಮೈಸೂರು ಜಿಲ್ಲೆ, ಹೆಚ್ . ಡಿ. ಕೋಟೆ ತಾಲ್ಲೂಕಿನ ದೊಮ್ಮನಕಟ್ಟೆ ಉದ್ದೂರು ಗೇಟ್ ಮಧ್ಯದ ರಸ್ತೆ ( ಸರಪಳಿ 0.00 ಕಿ. ಮೀ . ಯಿಂದ 14.02 
ಕಿ. ಮೀ .) ಯನ್ನು ಮೇಲ್ದರ್ಜೆಗೇರಿಸುವಂತೆ ಮತ್ತು ಸದರಿ ರಸ್ತೆಯನ್ನು ರಾಜ್ಯ ಹೆದ್ದಾರಿ - 33 ( ಸರಪಳಿ 60.60 ಕಿ. ಮೀ . ಯಿಂದ 69.75 ರವರೆಗೆ) 
ರಕ್ಷಿತ ಅರಣ್ಯ ಪ್ರದೇಶದಲ್ಲಿರುವ ನಿಷೇಧಿತ ರಸ್ತೆಗೆ ಪರ್ಯಾಯವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಅಭಿವೃದ್ಧಿಪಡಿಸುವಂತೆ 
ಕೋರಿರುತ್ತಾರೆ . ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೇರಳದ ಮಾನ್ಯ ಮುಖ್ಯ ಮಂತ್ರಿಯವರಿಗೆ ದಿನಾಂಕ :18.12.2011ರಂದು 
ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ದೊಮ್ಮನಕಟ್ಟೆಯಿಂದ ಉದ್ದೂರು ಗೇಟ್ ವರೆಗಿನ 14 .00 ಕಿ. ಮೀ . ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸುವ 
ಭರವಸೆಯನ್ನು ನೀಡಿರುವ ಬಗ್ಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇವರು ಪ್ರಸ್ತಾಪಿಸಿರುತ್ತಾರೆ. 


ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ ), ಬೆಂಗಳೂರು, ಇವರ ಪತ್ರದಲ್ಲಿ ಮೈಸೂರು ಜಿಲ್ಲೆ , ಹೆಚ್ . ಡಿ. 
ಕೋಟೆ ತಾಲ್ಲೂಕು ದೊಮ್ಮನಕಟ್ಟೆಯಿಂದ- ಹೊನ್ನಮ್ಮನಕಟ್ಟೆ- ನಿಶ್ನ - ಎ - ಹೊಸಹೊಳಲು - ಕೆ.ಆರ್‌. ಪುರ - ಮಳಲಿ -ಎನ್. ಬೆಳತ್ತೂರು 
ಕಾರಾಪುರ - ಎಂ . ಗಂಡತ್ತೂರು ಮಾರ್ಗ ಉದ್ದೂರು ಗೇಟ್‌ನಲ್ಲಿ ಕೊರಟಗೆರೆ- ಬಾವಲಿ ರಾಜ್ಯ ಹೆದ್ದಾರಿ -33 ನ್ನು ಸೇರುವ ರಸ್ತೆ ಸರಪಳಿ 0.00 
ರಿಂದ 14 .02 ಕಿ. ಮೀ . ವರೆಗೆ ರಸ್ತೆ ಅಭಿವೃದ್ಧಿಗೆ ರೂ .18.00 ಕೋಟಿಗಳ ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ಕೋರಿ ಪ್ರಸ್ತಾವನೆ 
ಸಲ್ಲಿಸಲಾಗಿರುತ್ತದೆ. 


ದಿನಾಂಕ : 7.2.2012 ರಂದು ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಅರಣ್ಯ ಸಚಿವರ ಜಂಟಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಚರ್ಚಿಸಿದಂತೆ, ಮೈಸೂರು- ಮಾನಂದವಾಡಿಯ ಪ್ರಸ್ತಾವಿತ 10 .00 ಕಿ. ಮೀ . ಉದ್ದದ ರಸ್ತೆಯು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನದಲ್ಲಿ 
ಬರುತ್ತಿದ್ದು, Central Empowered Committeeಯು ಸದರಿ ರಸ್ತೆಯನ್ನು ಪರಿವೀಕ್ಷಿಸಿದೆ. ಮತ್ತು ಈ ರಸ್ತೆಗೆ ಪರ್ಯಾಯ ರಸ್ತೆಯನ್ನು 
ಅಭಿವೃದ್ಧಿಪಡಿಸುವಂತೆ ಸನ್ಮಾನ್ಯ ಸರ್ವೋಚ್ಛ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿರುತ್ತದೆ. ಅದರಂತೆ ದೊಮ್ಮನಕಟ್ಟೆಯಿಂದ ಉದ್ದೂರು 
ಗೇಟ್‌ವರೆಗೆ ಪರ್ಯಾಯವಾಗಿ 14.02 ಕಿ. ಮೀ . ನ ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಅಂದಾಜು ಪಟ್ಟಿಯೊಂದನ್ನು ಸಿದ್ದಪಡಿಸಲಾಗಿದೆ. 
ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ 1.83 ಕಿ. ಮೀ . ರಸ್ತೆಯನ್ನು ಸಹ ಅಭಿವೃದ್ಧಿಪಡಿಸಲು ಸಭೆಯಲ್ಲಿ 
ಒಪ್ಪಿಗೆ ನೀಡಿರುತ್ತಾರೆ . 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ: 


ಸರ್ಕಾರದ ಆದೇಶ ಸಂಖ್ಯೆ: ಲೋಣ 659 ಸಿಆರ್‌ಎಂ 2011 ದಿನಾಂಕ: 26.04.2012 . 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆ, ಹೆಚ್. ಡಿ.ಕೋಟೆ ತಾಲ್ಲೂಕು ದೊಮ್ಮನಕಟ್ಟೆಯಿಂದ - ಹೊನ್ನಮ್ಮನಕಟ್ಟೆ - ನಿಶ್ನ 
ಎ - ಹೊಸಹೊಳಲು - ಕೆ.ಆರ್‌. ಪುರ - ಮಳಲಿ -ಎನ್. ಬೆಳತ್ತೂರು-ಕರಾಪುರ - ಎಂ .ಗಂಡತ್ತೂರು ಮಾರ್ಗ ಉದ್ದೂರು ಗೇಟ್‌ನಲ್ಲಿ ಕೊರಟಗೆರೆ - ಬಾವಲಿ ರಾಜ್ಯ 
ಹೆದ್ದಾರಿ -33 ನ್ನು ಸೇರುವ ರಸ್ತೆ ಸರಪಳಿ 0.00 ರಿಂದ 14 .02 ಕಿ. ಮೀ . ವರೆಗೆ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಯ ಅಂದಾಜು ಮೊತ್ತ ರೂ .18 .00 
ಕೋಟಿಗಳಿಗೆ ( ಹದಿನೆಂಟು ಕೋಟಿರೂಪಾಯಿಗಳು ಮಾತ್ರ) ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಲೋಇ133/ ಆ - 1/12 ದಿನಾಂಕ: 17.02 .2012 ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್. ಆರ್.ರೇವಣ್ಣ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಲೋಕೋಪಯೋಗಿ, ಬಂದರುಗಳು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ( ಸಂಪರ್ಕ ) 
ಪಿ . ಆರ್ . 1308 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೨೧ 


ಕಂದಾಯ ಸಚಿವಾಲಯ 


ವಿಷಯ : - 2012 - 13ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ , ತುರ್ತು ಪರಿಹಾರ ಕ್ರಮ ಕೈಗೊಳ್ಳಲು 

ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ :- 1) ಹಾಸನ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಬೇಡಿಕೆ ಪತ್ರ, 


ಪ್ರಸ್ತಾವನೆ : 

2012 - 13ನೇ ಸಾಲಿನಲ್ಲಿ ಮುಂಗಾರು ಮಳೆವಿಫಲವಾಗಿ, ರಾಜ್ಯದ 24 ಜಿಲ್ಲೆಗಳ 123 ತಾಲ್ಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿರುತ್ತದೆ. ಬರ 
ಪರಿಸ್ಥಿತಿಯನ್ನು ಎದುರಿಸಲು ಕುಡಿಯುವ ನೀರು ಸರಬರಾಜು, ಜಾನುವಾರುಗಳಿಗೆ ಮೇವುಒಒದಗಿಸುವ ಮತ್ತು ಜಾನುವಾರು ಸಂರಕ್ಷಣೆ ಕಾಠ್ಯಗಳನ್ನು 
ಕೈಗೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ 
ಬಿಡುಗಡೆ ಮಾಡುವಂತೆ ಹಾಸನ ಜಿಲ್ಲಾಧಿಕಾರಿಗಳು ಪತ್ರದ ಮುಖೇನ ಬೇಡಿಕೆ ಸಲ್ಲಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ, ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಗಳನ್ನು 
ಕೂಲಂಕಷವಾಗಿ, ಪರಿಶೀಲಿಸಿ , ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿಯನ್ನು ನಿಭಾಯಿಸಲು ರಾಜ್ಯ ವಿಪತ್ತು, ಪರಿಹಾರ ನಿಧಿಯಿಂದ ಅನುದಾನ 
ಬಿಡುಗಡೆ ಮಾಡಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಕಂಇ 149 ಟಿಎನ್ಆರ್ 2012 ( 2), ಬೆಂಗಳೂರು, ದಿನಾಂಕ: 26 - 04 - 2012. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮುಂಗಾರು ಮಳೆಯ ಕೊರತೆಯಿಂದ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ 
ಸಂಬಂಧಿಸಿದಂತೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ರೂ .300 ಲಕ್ಷ (ರೂ . ಮುನ್ನೂರು ಲಕ್ಷಗಳು ಮಾತ್ರ) ಗಳನ್ನು ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ, 
ಹಾಸನ ಇವರಿಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 


1) ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ಅನುದಾನವನ್ನು ವೆಚ್ಚ ಮಾಡುವುದು . 
2) ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಸಮಾಲೋಚಿಸಿ 

ಅ) ಕುಡಿಯುವ ನೀರಿನ ವ್ಯವಸ್ಥೆ , ಹಾಗೂ 
ಆ) ಜಾನುವಾರುಗಳ ಸಂರಕ್ಷಣೆಗಾಗಿ ಮಾತ್ರ ಅನುದಾನವನ್ನು ಬಳಸುವುದು. 
ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಜಿಲ್ಲಾ ಮಟ್ಟದ ಸಭೆಗಳನ್ನು ತಿಂಗಳಿಗೊಮ್ಮೆ ನಡೆಸಿ ಬರಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡುವುದು 
ಮತ್ತು ಸರ್ಕಾರದಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರಿನ ಯೋಜನೆಗಳು, ಕೊಳವೆ ಬಾವಿ 
ತೆರೆಯುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ ಪ್ರಗತಿಯನ್ನು ವಿಶೇಷವಾಗಿ 
ಪರಿಶೀಲಿಸುವುದು . ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿರವರುಗಳು ಆಯಾ ಜಿಲ್ಲಾ 
ಸಚಿವರೊಡನೆ ನಿಕಟ ಸಂಪರ್ಕವಿರಿಸಿಕೊಂಡು ಸಭೆಗಳನ್ನು ಆಯೋಜಿಸಲು ಕ್ರಮ ವಹಿಸುವುದು. 
ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದ ಸಭೆಗಳನ್ನು ತಿಂಗಳಿಗೊಮ್ಮೆ ನಡೆಸಿ ಬರಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡುವುದು 
ಮತ್ತು ಸರ್ಕಾರದಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರಿನ ಯೋಜನೆಗಳು, ಕೊಳವೆ ಬಾವಿ 
ತೆರೆಯುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ 

ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ ಪ್ರಗತಿಯನ್ನು ವಿಶೇಷವಾಗಿ 
ಪರಿಶೀಲಿಸುವುದು. ಪ್ರತಿ ತಿಂಗಳ 5ನೇ ತಾರೀಖಿನೊಳಗೆ ಸಭೆಗಳ ನಡೆವಳಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 
5) ಪ್ರತಿ ತಾಲ್ಲೂಕಿನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬರಪರಿಹಾರ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಉದ್ಯೋಗ ಖಾತರಿ 

ಯೋಜನೆಯನ್ನೂ ಸೇರಿಸಿದಂತೆ ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಸಿದ್ದಪಡಿಸಿದ 

ಹಾಗೂ ಅನುಮೋದಿಸಿದ ಕಾರ್ಯ ಯೋಜನೆಗಳನ್ನು ಯುದ್ಧೋಪಾದಿಯಲ್ಲಿ ಜಾರಿಗೊಳಿಸುವುದು. 
6) ಬರಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ವ್ಯಾಪಕವಾಗಿ ಪ್ರವಾಸ ಮಾಡುವುದು ಹಾಗೂ 

ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗೆ ದ್ಭವವಾಗದಂತೆ ನೋಡಿಕೊಳ್ಳುವುದು . 
ಬರಪೀಡಿತ ಪ್ರದೇಶದಲ್ಲಿ ಜನರು ಗುಳೇ ಹೋಗುವುದನ್ನು ತಡೆಗಟ್ಟಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ 

ಕಾಮಗಾರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆಗನುಗುಣವಾಗಿ ಅನುಷ್ಠಾನಗೊಳಿಸುವುದು. 
1) ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ತಾಲ್ಲೂಕಿಗೊಂದು ಸಹಾಯವಾಣಿಯನ್ನು ಸ್ಥಾಪಿಸಿ, ತಾಂತ್ರಿಕ ಸಿಬ್ಬಂದಿಯನ್ನು ನಿಯೋಜಿಸಿ 

24 ಗಂಟೆಯೊಳಗಾಗಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸುವುದು. 


೧೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


8) ಪ್ರತಿ 15 ದಿನಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಜಂಟಿಯಾಗಿ ಬರ ಪರಿಹಾರ ಕಾಮಗಾರಿಗಳ 

ಬಗ್ಗೆ ಪತ್ರಿಕಾ ಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ, ಉದ್ಯೋಗ ಖಾತರಿ 
ಯೋಜನೆ ಮತ್ತು ಬರಪರಿಹಾರಕ್ಕೆ ಸಂಬಂಧಿಸಿದಂತೆ ಸಾಧಿಸಿರುವ ಪ್ರಗತಿಯ ಚಿತ್ರಣವನ್ನು ಬಿಂಬಿಸುವುದು. ಪತ್ರಿಕಾಗೋಷ್ಠಿಯಲ್ಲಿ ಸಿದ್ಧಪಡಿಸಿದ 

ಟಿಪ್ಪಣಿಯನ್ನು ಇ - ಮೇಲ್ ಮುಖಾಂತರ ಸರ್ಕಾರಕ್ಕೆ ರವಾನಿಸುವುದು. ಇ -ಮೇಲ್ ವಿಳಾಸ secyrelief-rev @ karnataka.gov .in. 
9) ಪ್ರತಿ ಹೋಬಳಿಗೆ ಒಬ್ಬ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಮೂಲಕ ಬರಪರಿಹಾರ ಕಾಮಗಾರಿಗಳು, ಜಾನುವಾರು 

ಸಂರಕ್ಷಣೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ವಹಿಸಲಾಗುತ್ತಿರುವ ಕಾಮಗಾರಿಗಳನ್ನು 

ವ್ಯಾಪಕವಾಗಿ ಪರಿಶೀಲನೆ ಮಾಡುವುದು. 
10 ) . ಮುಂದಿನ 2 ತಿಂಗಳುಗಳ ಕಾಲ ಕುಡಿಯುವ ನೀರು/ ಮೇವಿನ ಕೊರತೆ ಹಾಗೂ ಉದ್ಯೋಗಕ್ಕೆ ಕೊರತೆಯುಂಟಾಗದಂತೆ ಹಾಗೂ ಯಾವುದೇ 

ದೂರುಗಳು ಬರದಂತೆ ಕಾರ್ಯ ನಿರ್ವಹಿಸುವುದು . 
11 ) ಪ್ರತಿಯೊಂದು ಕಾಮಗಾರಿಯ ಆರಂಭ, ಚಾಲ್ತಿಯಲ್ಲಿರುವ ಹಾಗೂ ಮುಕ್ತಾಯದ ಹಂತಗಳ ಛಾಯಾ ಚಿತ್ರಗಳನ್ನು ದಾಖಲಿಸಿ, ಮೂರನೇ 

ಹಂತದ ಪರಿವೀಕ್ಷಣೆಗೆ ಒಳಪಡಿಸಿ, ಅಂತಿಮ ಬಿಲ್ ಪಾವತಿ ಮಾಡುವುದು. 


ಪೂರ್ಣಗೊಂಡ ಪ್ರತಿಯೊಂದು ಕಾಮಗಾರಿಯ ಛಾಯಾ ಚಿತ್ರಗಳು ಹಾಗೂ ವೆಚ್ಚದ ವಿವರಗಳನ್ನು ಇ -ಮೇಲ್ ಮುಖಾಂತರ (Secyrelief 
rev @ karnataka.gov.in ) 750 8.majao 


13) ಪ್ರತಿಯೊಂದು ಕಾಮಗಾರಿಯ ವಿವರಗಳನ್ನು ಫಲಕದಲ್ಲಿ ಸಾರ್ವಜನಿಕರಿಗೆ ಕಾಣುವಂತೆ ಈ ಕೆಳಕಂಡ ಮಾದರಿಯಲ್ಲಿ ನಮೂದಿಸುವುದು . 


ಪ್ರಕೃತಿ ವಿಕೋಪಕಾಮಗಾರಿ 


ಕಾಮಗಾರಿಯ ಹೆಸರು: 


ಅಂದಾಜು ಮೊತ್ತ: 


ಕಾಮಗಾರಿ ಪ್ರಾರಂಭಿಸಿದ ದಿನಾಂಕ : 


14 ) 


ಪತಿ ತಿಂಗ 


ಕಾಮಗಾರಿ ಮುಕ್ತಾಯವಾದ ದಿನಾಂಕ : 
| ಅನುಷ್ಠಾನಗೊಳಿಸಿದ ಸಂಸ್ಥೆ : 

ಪ್ರತಿ ತಿಂಗಳು ಅಂತ್ಯಕ್ಕೆ ಅನುದಾನ ಬಳಕೆಯಾದ ವಿವರಗಳನ್ನು ಮೇಲ್ಕಂಡ ಇ - ಮೇಲ್ ಮುಖಾಂತರ ಸಲ್ಲಿಸುವುದು. ಬಳಕೆ ಪ್ರಮಾಣ 
ಪತ್ರಗಳನ್ನೂ ಸಹ ತಪ್ಪದೇ ಸರ್ಕಾರಕ್ಕೆ ರವಾನಿಸುವುದು. 
ಪ್ರತಿ ತಿಂಗಳು ಸಾಧಿಸಿದ ಪ್ರಗತಿಯನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಹಾಗೂ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರುವುದು ಮತ್ತು 

ಅವರಿಂದ ಸಲಹೆ -ಸೂಚನೆಗಳನ್ನು ಪಡೆಯುವುದು. 
16 ) ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಎಸ್. ಡಿ. ಆರ್.ಎಫ್/ ಎನ್. ಡಿ.ಆರ್.ಎಫ್ ಅಡಿಯಲ್ಲಿ ಕೈಗೊಳ್ಳುವಂತಿಲ್ಲ. 

ಹಾಗೂ ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳಿಸುವುದು . 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪೇಯೀಸ್ ರಸೀದಿ ಬಿಲ್ಲುಗಳನ್ನು ತಯಾರಿಸಿ 
ಮೇಲು ರುಜು ಮಾಡಿ ಜಿಲ್ಲಾ ಖಜಾನೆಯಿಂದ ಡ್ರಾ ಮಾಡಿ ಎಸ್ . ಡಿ.ಆರ್.ಎಫ್ ಖಾತೆಗೆ ಜಮಾ ಮಾಡಿದ ನಂತರ ಪರಿಹಾರ ಕಾರ್ಯಗಳಿಗೆ 
ಉಪಯೋಗಿಸತಕ್ಕದ್ದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಅನುದಾನವನ್ನು ಸಂಬಂಧಪಟ್ಟ 2012 - 13ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2245 - 01 - 102 
0 - 00 -100 (ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು . 

ಅನುದಾನ ವೆಚ್ಚ ಮಾಡುವಾಗ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಮಾರ್ಗಸೂಚಿ/ ಆದೇಶ/ ಸುತ್ತೋಲೆಗಳನ್ನು ಪಾಲಿಸುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಆ. ಇ 243 ವೆಚ್ಚ - 7 /2012, ದಿನಾಂಕ: 15 - 04 - 2012ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್ . ಎಂ . ಮಲ್ಲಿಕಾರ್ಜುನಸ್ವಾಮಿ , 

ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ವಿಪತ್ತು ನಿರ್ವಹಣೆ). 


ಪಿ . ಆರ್ . 1310 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೨೩ 


ಕಂದಾಯ ಸಚಿವಾಲಯ 


ವಿಷಯ :- 2012 -13ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ, ತುರ್ತು ಪರಿಹಾರ ಕ್ರಮ 

ಕೈಗೊಳ್ಳಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ :- ಕೋಲಾರ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಬೇಡಿಕೆ ಪತ್ರ. 


ಪ್ರಸ್ತಾವನೆ : 


2012 - 13ನೇ ಸಾಲಿನಲ್ಲಿ ಮುಂಗಾರು ಮಳೆವಿಫಲವಾಗಿ, ರಾಜ್ಯದ 24 ಜಿಲ್ಲೆಗಳ 123 ತಾಲ್ಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿರುತ್ತದೆ. ಬರ 
ಪರಿಸ್ಥಿತಿಯನ್ನು ಎದುರಿಸಲು ಕುಡಿಯುವ ನೀರು ಸರಬರಾಜು, ಜಾನುವಾರುಗಳಿಗೆ ಮೇವುಒಒದಗಿಸುವ ಮ 
ಕೈಗೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಅನುದಾನ 
ಬಿಡುಗಡೆ ಮಾಡುವಂತೆ ಕೋಲಾರ ಜಿಲ್ಲಾಧಿಕಾರಿಗಳು ಪತ್ರಗಳ ಮುಖೇನ ಬೇಡಿಕೆ ಸಲ್ಲಿಸಿರುತ್ತಾರೆ. ಈ ಹಿನ್ನಲೆಯಲ್ಲಿ, ಜಿಲ್ಲಾಧಿಕಾರಿಗಳ 
ಪ್ರಸ್ತಾವನೆಗಳನ್ನು ಕೂಲಂಕಷವಾಗಿ, ಪರಿಶೀಲಿಸಿ, ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಟಿಯನ್ನು ನಿಭಾಯಿಸಲು ರಾಜ್ಯ ವಿಪತ್ತು, ಪರಿಹಾರ ನಿಧಿಯಿಂದ 
ಅನುದಾನ ಬಿಡುಗಡೆ ಮಾಡಲು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 149 ಟಿಎನ್ಆರ್ 2012(1), ಬೆಂಗಳೂರು, ದಿನಾಂಕ: 26 -04 -2012 (P) 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮುಂಗಾರು ಮಳೆಯ ಕೊರತೆಯಿಂದ ರಾಜ್ಯದಲ್ಲಿ ಉಂಟಾಗಿರುವ ಬರ 
ಪರಿಸ್ಥಿತಿಗೆ ಸಂಬಂಧಿಸಿದಂತೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ರೂ .250ಲಕ್ಷ (ರೂಪಾಯಿ ಇನ್ನೂರ ಐವತ್ತು ಲಕ್ಷಗಳು ಮಾತ್ರ) ಗಳನ್ನು 
ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ,ಕೋಲಾರ ಇವರಿಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 


1) ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳ ಪ್ರಕಾರ ಅನುದಾನವನ್ನು ವೆಚ್ಚ ಮಾಡುವುದು. 
2) ಈ ಆದೇಶದಲ್ಲಿ ಬಿಡುಗಡೆ ಮಾಡಿದ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಸಮಾಲೋಚಿಸಿ 

ಅ) ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೂ 

ಆ) ಜಾನುವಾರುಗಳ ಸಂರಕ್ಷಣೆಗಾಗಿ ಮಾತ್ರ ಅನುದಾನವನ್ನು ಬಳಸುವುದು. 
ಜಿಲ್ಲಾಉಸ್ತುವಾರಿ ಸಚಿವರುಗಳು ಜಿಲ್ಲಾ ಮಟ್ಟದ ಸಭೆಗಳನ್ನು ತಿಂಗಳಿಗೊಮ್ಮೆ ನಡೆಸಿ ಬರಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡುವುದು ಮತ್ತು 
ಸರ್ಕಾರದಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರಿನ ಯೋಜನೆಗಳು , ಕೊಳವೆ ಬಾವಿ 
ತೆರೆಯುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ ಪ್ರಗತಿಯನ್ನು ವಿಶೇಷವಾಗಿ 
ಪರಿಶೀಲಿಸುವುದು . ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿರವರುಗಳು ಆಯಾ ಜಿಲ್ಲಾ 

ಸಚಿವರೊಡನೆ ನಿಕಟ ಸಂಪರ್ಕವಿರಿಸಿಕೊಂಡು ಸಭೆಗಳನ್ನು ಆಯೋಜಿಸಲು ಕ್ರಮ ವಹಿಸುವುದು. 
4) ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದ ಸಭೆಗಳನ್ನು ತಿಂಗಳಿಗೊಮ್ಮೆ ನಡೆಸಿ ಬರಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡುವುದು 

ಮತ್ತು ಸರ್ಕಾರದಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಮಂಜೂರಾಗಿರುವ ಅನುದಾನವನ್ನು ಕುಡಿಯುವ ನೀರಿನ ಯೋಜನೆಗಳು , ಕೊಳವೆ ಬಾವಿ 
ತೆರೆಯುವುದು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಸಾಧಿಸುವ ಪ್ರಗತಿಯನ್ನು ವಿಶೇಷವಾಗಿ 
ಪರಿಶೀಲಿಸುವುದು. ಪ್ರತಿ ತಿಂಗಳ 5ನೇ ತಾರೀಖಿನೊಳಗೆ ಸಭೆಗಳ ನಡೆವಳಿಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 
ಪ್ರತಿ ತಾಲ್ಲೂಕಿನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬರಪರಿಹಾರ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಉದ್ಯೋಗ ಖಾತರಿ 
ಯೋಜನೆಯನ್ನೂ ಸೇರಿಸಿದಂತೆ ಕ್ರಿಯಾ ಯೋಜನೆಗಳನ್ನು ಸಿದ್ದಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಸಿದ್ದಪಡಿಸಿದ 
ಹಾಗೂ ಅನುಮೋದಿಸಿದ ಕಾರ್ಯ ಯೋಜನೆಗಳನ್ನು ಯುದ್ಧೋಪಾದಿಯಲ್ಲಿ ಜಾರಿಗೊಳಿಸುವುದು. 
ಬರಪೀಡಿತ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ವ್ಯಾಪಕವಾಗಿ ಪ್ರವಾಸ ಮಾಡುವುದು ಹಾಗೂ 
ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉದ್ಭವವಾಗದಂತೆ ನೋಡಿಕೊಳ್ಳುವುದು. 
ಬರಪೀಡಿತ ಪ್ರದೇಶದಲ್ಲಿ ಜನರು ಗುಳೇ ಹೋಗುವುದನ್ನು ತಡೆಗಟ್ಟಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ 

ಕಾಮಗಾರಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆಗನುಗುಣವಾಗಿ ಅನುಷ್ಠಾನಗೊಳಿಸುವುದು. 
7) ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ತಾಲ್ಲೂಕಿಗೊಂದು ಸಹಾಯವಾಣಿಯನ್ನು ಸ್ಥಾಪಿಸಿ, ತಾಂತ್ರಿಕ ಸಿಬ್ಬಂದಿಯನ್ನು ನಿಯೋಜಿಸಿ 

24 ಗಂಟೆಯೊಳಗಾಗಿ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸುವುದು. 
8) ಪ್ರತಿ 15 ದಿನಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಕಾಧಿಕಾರಿಗಳು ಜಂಟಿಯಾಗಿ ಬರ ಪರಿಹಾರ ಕಾಮಗಾರಿಗಳ ಬಗ್ಗೆ 

ಪತ್ರಿಕಾ ಗೋಷ್ಠಿ ನಡೆಸಿ ಮಾಧ್ಯಮಗಳಿಗೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕುಡಿಯುವ ನೀರು, ಜಾನುವಾರು ಸಂರಕ್ಷಣೆ, ಉದ್ಯೋಗ ಖಾತರಿ 


೧೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಯೋಜನೆ ಮತ್ತು ಬರಪರಿಹಾರಕ್ಕೆ ಸಂಬಂಧಿಸಿದಂತೆ ಸಾಧಿಸಿರುವ ಪ್ರಗತಿಯ ಚಿತ್ರಣವನ್ನು ಬಿಂಬಿಸುವುದು. ಪತ್ರಿಕಾಗೋಷ್ಠಿಯಲ್ಲಿ ಸಿದ್ಧಪಡಿಸಿದ 

ಟಿಪ್ಪಣಿಯನ್ನು ಇ - ಮೇಲ್ ಮುಖಾಂತರ ಸರ್ಕಾರಕ್ಕೆ ರವಾನಿಸುವುದು. ಇ - ಮೇಲ್ ವಿಳಾಸ secyrelief-rev @ karnataka.gov.in . 
9) ಪ್ರತಿ ಹೋಬಳಿಗೆ ಒಬ್ಬ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಮೂಲಕ ಬರಪರಿಹಾರ ಕಾಮಗಾರಿಗಳು, ಜಾನುವಾರು 

ಸಂರಕ್ಷಣೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ವಹಿಸಲಾಗುತ್ತಿರುವ ಕಾಮಗಾರಿಗಳನ್ನು 
ವ್ಯಾಪಕವಾಗಿ ಪರಿಶೀಲನೆ ಮಾಡುವುದು. 


ಮುಂದಿನ 2 ತಿಂಗಳುಗಳ ಕಾಲ ಕುಡಿಯುವ ನೀರು/ ಮೇವಿನ ಕೊರತೆ ಹಾಗೂ ಉದ್ಯೋಗಕ್ಕೆ ಕೊರತೆಯುಂಟಾಗದಂತೆ ಹಾಗೂ ಯಾವುದೇ 
ದೂರುಗಳು ಬರದಂತೆ ಕಾರ್ಯ ನಿರ್ವಹಿಸುವುದು. 


ಪ್ರತಿಯೊಂದು ಕಾಮಗಾರಿಯ ಆರಂಭ , ಚಾಲ್ತಿಯಲ್ಲಿರುವ ಹಾಗೂ ಮುಕ್ತಾಯದ ಹಂತಗಳ ಛಾಯಾ ಚಿತ್ರಗಳನ್ನು ದಾಖಲಿಸಿ , ಮೂರನೇ 
ಹಂತದ ಪರಿವೀಕ್ಷಣೆಗೆ ಒಳಪಡಿಸಿ, ಅಂತಿಮ ಬಿಲ್ ಪಾವತಿ ಮಾಡುವುದು 


ಪೂರ್ಣಗೊಂಡ ಪ್ರತಿಯೊಂದು ಕಾಮಗಾರಿಯ ಛಾಯಾ ಚಿತ್ರಗಳು ಹಾಗೂ ವೆಚ್ಚದ ವಿವರಗಳನ್ನು ಇ - ಮೇಲ್ ಮುಖಾಂತರ (Secyrelief 
rev @ karnataka.gov.in) ಕಳುಹಿಸುವುದು . 


13) ಪ್ರತಿಯೊಂದು ಕಾಮಗಾರಿಯ ವಿವರಗಳನ್ನು ಫಲಕದಲ್ಲಿ ಸಾರ್ವಜನಿಕರಿಗೆ ಕಾಣುವಂತೆ ಈ ಕೆಳಕಂಡ ಮಾದರಿಯಲ್ಲಿ ನಮೂದಿಸುವುದು . 


ಪ್ರಕೃತಿ ವಿಕೋಪ ಕಾಮಗಾರಿ 


ಕಾಮಗಾರಿಯ ಹೆಸರು: 


ಅಂದಾಜು ಮೊತ್ತ: 


ಕಾಮಗಾರಿ ಪ್ರಾರಂಭಿಸಿದ ದಿನಾಂಕ: 


| 


ಕಾಮಗಾರಿ ಮುಕ್ತಾಯವಾದ ದಿನಾಂಕ: 


ಅನುಷ್ಠಾನಗೊಳಿಸಿದ ಸಂಸ್ಥೆ : 


14 ) ಪ್ರತಿ ತಿಂಗಳು ಅಂತ್ಯಕ್ಕೆ ಅನುದಾನ ಬಳಕೆಯಾದ ವಿವರಗಳನ್ನು ಮೇಲ್ಕಂಡ ಇ - ಮೇಲ್ ಮುಖಾಂತರ ಸಲ್ಲಿಸುವುದು. ಬಳಕೆ ಪ್ರಮಾಣ 

ಪತ್ರಗಳನ್ನೂ ಸಹ ತಪ್ಪದೇ ಸರ್ಕಾರಕ್ಕೆ ರವಾನಿಸುವುದು. 
15 ) ಪ್ರತಿ ತಿಂಗಳು ಸಾಧಿಸಿದ ಪ್ರಗತಿಯನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಹಾಗೂ ಪ್ರಾದೇಶಿಕ ಆಯುಕ್ತರ ಗಮನಕ್ಕೆ ತರುವುದು ಮತ್ತು 

ಅವರಿಂದ ಸಲಹೆ -ಸೂಚನೆಗಳನ್ನು ಪಡೆಯುವುದು. 
16) ಅನುದಾನ ಲಭ್ಯತೆ ಇಲ್ಲದೇ ಯಾವುದೇ ದುರಸ್ತಿ ಕಾಮಗಾರಿಗಳನ್ನು ಎಸ್.ಡಿ.ಆರ್.ಎಫ್ / ಎನ್.ಡಿ.ಆರ್.ಎಫ್ ಅಡಿಯಲ್ಲಿ ಕೈಗೊಳ್ಳುವಂತಿಲ್ಲ. 

ಹಾಗೂ ಕಾಮಗಾರಿಗಳನ್ನು ಬಿಡುಗಡೆಯಾದ ಅನುದಾನಕ್ಕೆ ಸೀಮಿತಗೊಳಿಸುವುದು. 
ಈ ವೆಚ್ಚವನ್ನು ವಿಧಾನಸೌಧದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆಯಲ್ಲಿರುವ ಸಿ.ಆರ್.ಎಫ್ ಉಳಿಕೆ ಮೊತ್ತದಿಂದ ಭರಿಸುವುದು . 


3 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್. ಎಂ . ಮಲ್ಲಿಕಾರ್ಜುನಸ್ವಾಮಿ , 

ಸರ್ಕಾರದ ಉಪ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ವಿಪತ್ತು ನಿರ್ವಹಣೆ). 


ಪಿ . ಆರ್‌ . 1311 


INFRASTRUCTURE DEVELOPMENT SECRETARIAT 


Sub : 


Release of Funds to M /S Feedback Infra to carryout the Consultancy Services for " Institutional Strengthening & 
Sector Specific Inventory For PPP Mainstreaming ” for Tourism Department. 


Read : 


1. 
2. 
3. 


Letter No . IDD 104 ITS 2011 dated 19.01.2012. 
Letter No. Nil dtd . 13.03.2012. from Feedback Infrastructure Services Private Ltd , New Delhi. 
Letter D .O . No. KCIT 48 prs/2012 dtd . 28.03.2012 from Principle Secretary to Government, Tourism 
Department. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


0293 


Preamble : 

In the letter read at (1) above , IDD has awarded the task of Consultancy Services for “ Institutional Strengthening and 
Sector Specific Inventory for PPP Mainstreaming” for Tourism Department to M /s. Feedback Infrastructure Services Pvt. Ltd . for 
which IDD would pay an amount of Rs. 45 ,00 ,000 /-(inclusive of taxes ) as per the payment schedule in the RFP . 


In the letter read at (2 ) above , M /s. Feedback Infrastructure Services Pvt. Ltd . has submitted a invoice vide no . 089 
/2011 -12 dated 13.03.2012 of Rs. 2 ,25,000/- (Inclusive of taxes) towards the submission of Inception Report and requested to make 
early payment. 


In the letter read at (3) above, Tourism Department has reported that they had received the inception report. The Inception 
report has been examined and it is appropriate . 


Hence the following order. 

GOVERNMENT ORDER NO .ID 34 ITS 2012 , BANGALORE DATED 05 .05 .2012 


Under the circumstances explained in the preamble , Government is pleased to accord sanction to release Rs 2 ,25 ,000 / 
(Rupees two lakhs twenty five thousand only) (for submission of inception report) to M /s. Feedback Infrastructure Services Pvt. Ltd , 
payable at New Delhi towards providing consultancy services for “Institutional Strengthening and Sector Specific Inventory for PPP 
Mainstreaming " for Tourism Department. 


The expenditure shall be met out under the Budget Head 3451-00 -090 - 1- 06 -059 Infrastructure Preliminary Studies other 
expenditure (Plan ) 2012 -13 . 


The Senior Associate , M /s. Feedback Infrastructure Services Pvt. Ltd , Bangalore is authorized to draw the amount on a 
Payees Receipt duly countersigned by the Under Secretary to Government, Infrastructure Development Department from the State 
Huzoor Treasury, Bangalore. 


This order is issued in accordance with the delegation of financial powers to Principal Secretary /Secretary to Govt., vide 
G .O No . FD 1 TFP 2008 dated 16/ 05 / 2008. 

By order and in the name of the Governor of Karnataka 


R .SHIVALINGAIAH , 
Under Secretary to Govt. (PPP Cell), 
Infrastructure Development Department. 


P . R . 1325 


INFRASTRUCTURE DEVELOPMENT SECRETARIAT 


Sub : 


Release of Funds to M /s Deloitte Touche Tohmatsu India Pvt. Itd to Carryout the Consultancy Services for 
"Institutional Strengthening & Sector Specific Inventory for PPP Mainstreaming " for Directorate Urban Land 
Transport Department. 


Read : 


1. 
2. 


Letter No . IDD 104 ITS 2011 dated 19.01. 2012. 
Letter No. Nil dtd . 23.03.2012. from Senior Director, M /s Deloitte Touche Tohmatsu India Pvt.Ltd 
Bangalore. 
Letter No 71/ ADM /2011- 12/ 15 dtd : 11.04 .2012 from Special officer Directorate of Urban Land Transport, 
Urban Development Department. 


3 . 


Len 


Preamble : 


In the letter read at (1) above , IDD has awarded the task of Consultancy Services for " Institutional Strengthening and 
Sector Specific Inventory for PPP Mainstreaming" for Directorate of Urban Land Transport to M /s. Deloitte Touche Tohmatsu India 
Pvt. Ltd . for which IDD would pay an amount of Rs. 45 ,00 ,000 /-(inclusive of taxes ) as per the payment schedule in the RFP . 


0292 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಮೇ ೨೪, ೨೦೧೨ 


227 0 


In the letter read at (2) above, Senior Associate, Deloitte Touche Tohmatsu India Pvt. Ltd. has submitted a Invoice vide 
no . 2360001971 dated 23.03.2012 of Rs. 2,24 ,999.87/- towards the submission of Inception Report and requested to make early 
payment. 


In the letter read at (3 ) above, Special officer , Directorate of Urban Land Transport has informed that the inspection report 
has been perused and is acceptable 


Hence the following order . 


GOVERNMENT ORDER NO .ID 42 ITS 2012 , BANGALORE DATED 05.05 .2012 


Under the circumstances explained in the preamble , Government is pleased to accord sanction to release Rs 2 ,25,000/ 
(Rupees two lakhs twenty five thousand only ) ( for submission of inception report) to M /s. Deloitte Touche Tohmatsu India Pvt. Ltd 
payable at New Delhi towards providing consultancy services for “Institutional Strengthening and Sector Specific Inventory for PPP 
Mainstreaming " for Directorate of Urban Land Transport . 


The expenditure shall be met out under the Budget Head 3451-00 -090 -1 -06 -059 Infrastructure Preliminary Studies other 
expenditure (Plan ) 2012 -13 . 


The Senior Director, M /s. Deloitte Touche Tohmatsu India Pvt. Ltd., is authorized to draw the amount on a Payees Receipt 
duly countersigned by the Under Secretary to Government, Infrastructure Development Department from the State Huzoor Treasury , 
Bangalore. 

This order is issued in accordance with the delegation of financial powers to Principal Secretary/Secretary to Govt., vide 
G .O No. FD 1 TFP 2008 dated 16/05/2008. 

By order and in the name of the Governor of Karnataka 


R .SHIVALINGAIAH , 
Under Secretary to Govt. (PPP Cell), 
Infrastructure Development Department. 


P . R . 1326 


INFRASTRUCTURE DEVELOPMENT SECRETARIAT 


Sub : 


Release of Funds to M /s Feedback Infra to carryout the Consultancy Services for “ Institutional Strengthening & 
Sector Specific Inventory for PPP Mainstreaming ” for Transport Department. 


Read : 


1 . Letter No. IDD 104 ITS 2011 dated 19 .01. 2012 . 
2 . G . O . No. SARIE 53 RIC 2012 dtd . 22 .03. 2012 from Under Secretary to Govt, Transport Department. 
3 . Letter No . SAARAIE 55 RIC 2012 dtd . 27 .03. 2012 from Deputy Secretary to Govt., Transport Department. 
4 . Letter No . FISPL/ Advisory /IDD / 11 -12 /2903 -1 dtd . 29 .03.2012 from Feedback Infrastructure Services Pvt . Ltd . 
5 . Letter No . FISPL/Advisory / IDD /11-12/2903 -2 dtd . 29.03 . 2012 from Feedback Infrastructure Services Pvt . Ltd. 


Preamble : 


In the letter read at (1) above, IDD has awarded the task of Consultancy Services for “ Institutional Strengthening and 
Sector Specific Inventory for PPP Mainstreaming" for Transport Department to M /s. Feedback Infrastructure Services Pvt. Ltd . for 
which IDD would pay an amount of Rs. 37 ,50 ,000 /-(inclusive of taxes ) as per the payment schedule in the RFP . 


In the G .O read at (2) above, the Transport Departmenthas created PPP Cell to identify , conceptualize and create a shelf 
of projects in consultation with the various corporations and sub departments and recommend approval of suitable projects for 
implementation on PPP route . 


In the letter read at (3) above , Transport Department has reported that they had received the inception report for the 
aforesaid assignment prepared by M /s. Feedback Infrastructure Services Pvt. Ltd . is accepted and the entitled amount to concerned 
may be released. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


0292 


In the letter read at (4 ) above , M /s. Feedback Infrastructure Services Pvt. Ltd . has submitted a invoice vide no . 
FISPL/ ADV /95/ 11-12/IDD dtd . 28 .03.2012 of Rs. 1,87 ,500 /- towards the submission of Inception Report and requested to make 
early payment 


In the letter read at (5 ) above , M /s . Feedback Infrastructure Services Pvt. Ltd . has submitted a invoice vide no . 
FISPL /ADV /96 / 11-12/ IDD dtd . 28 .03. 2012 of Rs. 93,750/- towards the creation of PPP Cell at Transport Department and requested 
to make early payment. 


Hence the following orders. 


GOVERNMENT ORDER NO .ID 33 ITS 2012 , BANGALORE DATED 05 .05 .2012 


Under the circumstances explained in the preamble , Government is pleased to accord sanction to release Rs 2 ,81,250 / 
(Rupees two lakhs eighty one thousand and two fifty only ) (for submission of Inception Report Rs. 1,87 ,500 /- & Creation of PPP Cell 
at Transport Department Rs. 93 ,750 /-) to M /s. Feedback Infrastructure Services Pvt. Ltd , payable at New Delhi towards providing 
consultancy services for “ Institutional Strengthening and Sector Specific Inventory for PPP Mainstreaming” for Transport 
Department 


The expenditure shall be met out under the Budget Head 3451 -00 -090 -1-06 -059 Infrastructure Preliminary Studies other 
expenditure (Plan ) 2012 -13. 


The , Manager , M /s . Feedback Infrastructure Services Pvt. Ltd . is authorized to draw the amount on a Payees Receipt duly 
countersigned by the Under Secretary to Government, Infrastructure Development Department from the State Huzoor Treasury , 
Bangalore . 


This order is issued in accordance with the delegation of financial powers to Principal Secretary/Secretary to Govt., vide 
G .O No. FD 1 TEP 2008 dated 16/ 05 / 2008. 

By order and in the name of the Governor of Karnataka 


R . SHIVALINGAIAH , 
Under Secretary to Govt. (PPP Cell), 
Infrastructure Development Department. 


P . R . 1327 


INFRASTRUCTURE DEVELOPMENT SECRETARIAT 


Sub : 


Release of Funds for engaging the services of MC & A as Branding and Communication agency of 
Infrastructure Development Department. 


Read : 


1. G . O . No. IDD 138 IDM 2011 dated 28 .07. 2011. 
2 . Letter No. IDD/ CSD / 3062 dtd . 18 .01.2012 from DGM , MC & A , Bangalore , Letter No.IDD/CSD /3281 dtd 

14 .02 . 2012 from DGM , MC & A , Bangalore and Letter No. IDD /CSD /3662 dtd 14 .03 .2012 from DGM , 
MC & A , Bangalore . 


Preamble : 


In the G .O read at (1) above , sanction was accorded for engaging the services of Marketing Consultants & Agencies Itd., 
Bangalore as Branding & Communication Agency of IDD with a view to project various activities of the department before the GIM 
2012 . 


In the letters read at (2) above, the Deputy General Manager, MC& A has submitted proposals towards providing 
consultancy services of Branding & Communication for IDD for the month of December 2011, January 2012 and February 2012, for 
an amount of Rs 2 .00 Lakhs each , and requested the Govt. for release of amount in this regard . 


Hence the following orders. 


೧೩೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


GOVERNMENT ORDER NO . IDD 138 IDM 2011, BANGALORE DATED 05 .05 .2012 


Under the circumstances explained in the preamble , Government is pleased to accord sanction to release Rs 6 .00 Lakhs 
(Rupees Six lakhs only ) ( for the month of December 2011, January 2012 & February 2012 only) to Managing Director, MC & A , 
Bangalore towards providing consultancy services of Branding & Communication for IDD for the progress achieved by MC & A 
Bangalore . 

2. The expenditure shall be met out under the Budget Head 3451-00 -090 -1 -06 -059 Infrastructure Preliminary Studies 
other expenditure (Plan ) 2012- 13 . 


3. The Managing Director, MC & A , Bangalore is authorized to draw the amount on a Payees Receipt duly countersigned 
by the Under Secretary to Government, Infrastructure DevelopmentDepartment from the State Huzoor Treasury , Bangalore . 


4 . This order is issued in accordance with the delegation of financial powers to Principal Secretary /Secretary to Govt ., vide 
G.O No. FD 1 TFP 2008 dated 16/05/ 2008. 


By order and in the name of the Governor of Karnataka 


R .SHIVALINGAIAH , 

Under Secretary to Govt. (PPP Cell), 
P . R . 1328 

Infrastructure Development Department. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ: ಮೆ : ಮೈಸೂರು ಕಾಗದ ಕಾರ್ಖಾನೆಯವರು ವನ್ಯಜೀವಿ ವಿಭಾಗ ಪ್ರದೇಶದಲ್ಲಿ ಬೆಳೆದ ನೆಡುತೋಪಿಗೆ ಪರಿಹಾರವಾಗಿ ಗುತ್ತಿಗೆ 

ಬಾಡಿಗೆಯನ್ನು ವಿನಾಯಿತಿ ನೀಡುವ ಕುರಿತು ಪರಿಶೀಲಿಸಲು ರಚಿಸಿರುವ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಪಜೀ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ದಿನಾಂಕ : 02 - 04 

2009 ನಡವಳಿ ಬಗ್ಗೆ . 
2) ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ರವರ ಪತ್ರದ ಸಂಖ್ಯೆ: ಬಿ/ ವಜೀ /ಸಿಆರ್- 95/1994 

95 ದಿನಾಂಕ: 03 - 07 - 2009 ಮತ್ತು 24 - 07 - 2009 . 
3) ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 54 ಎಫ್‌ಡಬ್ಲುಎಲ್ 2006, ದಿನಾಂಕ : 24 - 09 - 2009. 


ಪ್ರಸ್ತಾವನೆ : 


ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಪಜೀ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ದಿನಾಂಕ : 
02 - 04 - 2009ರ ನಡವಳಿಯಲ್ಲಿ ಮೆ : ಮೈಸೂರು ಕಾಗದ ಕಾರ್ಖಾನೆಯವರು ವನ್ಯಜೀವಿ ವಿಭಾಗ ಪ್ರದೇಶದಲ್ಲಿ ಬೆಳೆದ ನೆಡುತೋಪಿಗೆ ಪರಿಹಾರವಾಗಿ 
ಸದರಿಯವರಿಗೆ ಗುತ್ತಿಗೆ ಬಾಡಿಗೆ ವಿನಾಯಿತಿ ನೀಡುವ ಕುರಿತು ಪರಿಶೀಲಿಸಲು ಒಂದು ಸಮಿತಿಯನ್ನು ರಚಿಸಲು ತೀರ್ಮಾನಿಸಲಾಗಿತ್ತು. 

ಮೇಲೆ (2) ರಲ್ಲಿ ಓದಲಾದ ಪತ್ರಗಳಲ್ಲಿ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) ರವರು ಹಿಂದೆ ನೇಮಿಸಲಾಗಿದ್ದ 
ಸಮಿತಿಯ ಕೆಲವು ಅಧಿಕಾರಿಗಳು ವರ್ಗಾವಣೆಯಾಗಿರುವುದರಿಂದ ಹಾಗೂ ಇತರೇ ಕಾರಣಗಳಿಂದ ಸಮಿತಿಯನ್ನು ಪುನರ್ ರಚಿಸಲು ಸರ್ಕಾರವನ್ನು 
ಕೋರಿದ ಹಿನ್ನೆಲೆಯಲ್ಲಿ ಮೇಲೆ (3)ರಲ್ಲಿ ಓದಲಾದ ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 54 ಎಫ್‌ಡಬ್ಲ್ಯುಎಲ್ 2006, ದಿನಾಂಕ: 24 - 09 - 2009ರಲ್ಲಿ 
ಈ ಕೆಳಕಂಡಂತೆ ಸಮಿತಿಯನ್ನು ಪುನರ್ ರಚಿಸಿ ಆದೇಶ ಹೊರಡಿಸಲಾಗಿರುತ್ತದೆ. 

1. ಶ್ರೀ ಜಿ.ಸೆಲ್ವಕುಮಾರ್, ಭಾ.ಅ.ಸೇ ., 

| ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) - ಅಧ್ಯಕ್ಷರು 
2. ಶ್ರೀ ಬಿ.ಬಿ. ನಾಡಗೌಡರ್, ಭಾ .ಅ.ಸೇ ., 

ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಸಂರಕ್ಷಣೆ) 
3. ಶ್ರೀ ಕೆ.ಎಸ್. ಅರಳಿಕಟ್ಟಿ, ಭಾ.ಅ.ಸೇ ., ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ನಿರ್ದೇಶಕರು, 

ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್. 
4. | ಶ್ರೀ ಎನ್. ಎಂ . ಹುಂಚ್ಯಾಳಿ, ನಿರ್ದೇಶಕರು ( ಹಣಕಾಸು), 

ಮೈಸೂರು ಪೇಪರ್ ಮಿಲ್ಫ್. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೨೯ 


ಶ್ರೀಮತಿ ಸ್ಮಿತಾ ಎಸ್‌. ಬಿಜೂರು, ಭಾ . ಅ. ಸೇ ., 
ಶಿವಮೊಗ್ಗ ವನ್ಯಜೀವಿ ವಿಭಾಗ, ಶಿವಮೊಗ್ಗ. 
ಶ್ರೀ ಪ್ರಕಾಶ್ ನೆಟಾಲ್ಕರ್, ಭಾ . ಅ. ಸೇ ., ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಕುದುರೆಮುಖ ವನ್ಯಜೀವಿ ವಿಭಾಗ, ಕಾರ್ಕಳ. 


ಆದರೆ, ಸದರಿ ಸಮಿತಿಗೆ ನೇಮಕಗೊಂಡ ಅಧಿಕಾರಿಗಳು ವರ್ಗಾವಣೆಗೊಂಡಾಗ ಸಮಿತಿಯನ್ನು ಮತ್ತೆ ಪುನರ್ ರಚಿಸಬೇಕಾಗುತ್ತದೆ. ಇದರಿಂದಾಗಿ 
ಸಮಿತಿಯು ತುರ್ತಾಗಿ ವರದಿ ನೀಡುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಸಮಿತಿಯಲ್ಲಿನ ಅಧಿಕಾರಿಗಳು ಹೊಂದಿರುವ ಹುದ್ದೆಗಳನ್ನು ನಮೂದಿಸಿ 
ಸಮಿತಿಯನ್ನು ಪುನರ್ ರಚಿಸಲು ಸರ್ಕಾರವು ತೀರ್ಮಾನ ಕೈಗೊಂಡಿರುತ್ತದೆ. 


ಆದ್ದರಿಂದ ಈ ಕೆಳಗಿನಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 54 ಎಫ್‌ಡಬ್ಲ್ಯುಎಲ್ 2006 , ಬೆಂಗಳೂರು, ದಿನಾಂಕ: 17 - 04 - 2012. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮೆ : ಮೈಸೂರು ಕಾಗದ ಕಾರ್ಖಾನೆಯವರು ವನ್ಯಜೀವಿ ವಿಭಾಗ ಪ್ರದೇಶದಲ್ಲಿ ಬೆಳೆದ ನೆಡುತೋಪಿಗೆ 
ಪರ್ಯಾಯವಾಗಿ ಗುತ್ತಿಗೆ ಬಾಡಿಗೆ ವಿನಾಯಿತಿ ನೀಡುವ ಕುರಿತು ಪರಿಶೀಲಿಸಲು ರಚಿಸಿರುವ ಸಮಿತಿಯನ್ನು ಈ ಕೆಳಕಂಡಂತೆ ಅಧಿಕಾರಿಗಳು ಹೊಂದಿದ 
ಹುದ್ದೆಯ ಪದನಾಮವನ್ನು ಗುರುತಿಸಿ ಸಮಿತಿಯನ್ನು ಪುನರ್ ರಚಿಸಲಾಗಿದೆ. 


4 


| 


1. | ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ವನ್ಯಜೀವಿ) - ಅಧ್ಯಕ್ಷರು 
2. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಸಂರಕ್ಷಣೆ) 

ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ನಿರ್ದೇಶಕರು, 
ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್. 
ನಿರ್ದೇಶಕರು( ಹಣಕಾಸು), 
ಮೈಸೂರು ಪೇಪರ್ ಮಿಲ್ಫ್. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಶಿವಮೊಗ್ಗ ವನ್ಯಜೀವಿ ವಿಭಾಗ, ಶಿವಮೊಗ್ಗ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 
ಕುದುರೆಮುಖ ವನ್ಯಜೀವಿ ವಿಭಾಗ, ಕಾರ್ಕಳ. 


2. ಸದರಿ ಸಮಿತಿಯು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 


ಉಮಾದೇವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 1270 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ಅನುಷ್ಠಾನಗೊಳಿಸಲು ರಚಿಸಿರುವ ಸಕಾಲ ಮಂಡಳಿಗೆ 

ನಿರ್ವಹಣಾ ಸಮಾಲೋಚಕರನ್ನಾಗಿ ಶ್ರೀ ಸುಬ್ರಮಣಿಯನ್, ಎಸ್ ಇವರನ್ನು ನೇಮಿಸುವ ಬಗ್ಗೆ 
ಓದಲಾಗಿದೆ: 1) ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 39 ಶಾಸನ 2011 , ದಿನಾಂಕ: 02 /01/2012. 

2 ) ಅಧಿಸೂಚನೆ ಸಂಖ್ಯೆ: ಸಿಆಸುಇ 04 ಇಕಾಅ 2012, ದಿನಾಂಕ: 01/ 03 /2012 . 
3) ಆದೇಶ ಸಂಖ್ಯೆ ಸಿಆಸುಇ 20 ಇಕಾಅ 2012 . ದಿನಾಂಕ 06 - 03 - 2012 . 


ಪ್ರಸ್ತಾವನೆ: 


11 ಇಲಾಖೆಗಳ ಮುಖಾಂತರ 151 ಕಾಲಮಿತಿ ಸೇವೆಯನ್ನು ನಾಗರೀಕರಿಗೆ ಒದಗಿಸಲು ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮ , 2011 ನ್ನು ಜಾರಿಗೊಳಿಸಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿಗಳ ಹೊಣೆಗಾರಿಕೆಯನ್ನು ಖಾತರಿಪಡಿಸುವ ಮೂಲಕ ಸುಧಾರಿತ 


೧೩೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಸೇವೆಯನ್ನು ನೀಡುವುದು. ಈ ಅಧಿನಿಯಮದ ಗುರಿಯಾಗಿದೆ. ಇದು ಆಡಳಿತದಲ್ಲಿ ಹೆಚ್ಚಿನ ಪಾರದರ್ಶಕತೆ ಹಾಗೂ ದಕ್ಷತೆಯನ್ನು ತರುವುದಲ್ಲದೇ 
ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಭ್ರಷ್ಟ ಪದ್ಧತಿಗಳನ್ನು ಕಡಿಮೆ ಮಾಡುತ್ತದೆ. 


ಮೇಲೆ ಓದಲಾದ ಉಲ್ಲೇಖ (1) ರ ದಿನಾಂಕ: 02 /01/2012ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ 
ಅಧಿನಿಯಮದ ಮಸೂದೆಯನ್ನು ಕರ್ನಾಟಕ ರಾಜ್ಯ ವಿಶೇಷ ಪತ್ರಿಕೆಯಲ್ಲಿ ಭಾಗ -4ಎ ಯಲ್ಲಿ ಪ್ರಕಟಿಸಲಾಗಿದೆ. 


ಮೇಲೆ ಓದಲಾದ ಉಲ್ಲೇಖ ( 2) ರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ನಿಯಮಗಳು 2012ನ್ನು ಕರ್ನಾಟಕ 
ರಾಜ್ಯ ವಿಷೇಶ ಪತ್ರಿಕೆಯ ಭಾಗ - 4ಎ ನಲ್ಲಿ ದಿನಾಂಕ: 01 / 03 /2012 ರಂದು ಪ್ರಕಟಿಸಿ ಜಾರಿಗೊಳಿಸಲಾಗಿದೆ. 


ಮೇಲೆ ಓದಲಾದ ಉಲ್ಲೇಖ (3) ರ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ 2011ನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಸಕಾಲ ಮಂಡಳಿಯನ್ನು ರಚಿಸಲಾಗಿದೆ. ಹೀಗೆ ರಚಿಸಲಾಗಿರುವ ಸಕಾಲ ಮಂಡಳಿಯ ನಿರ್ವಹಣಾ ಸಮಾಲೋಚಕರ ಹುದ್ದೆಗೆ 
ದಿನಾಂಕ : 14 - 03- 2012ರಂದು ನಡೆದ ಸಂದರ್ಶನದಲ್ಲಿ ಆಯ್ಕೆಯಾಗಿರುವ ಶ್ರೀ ಸುಬ್ರಮಣಿಯನ್‌. ಎಸ್, # 401 , ಜಿ.ಕೆ ಪರ್ಲ್, 6ನೇ ಮುಖ್ಯ ರಸ್ತೆ, 
ಹೆಚ್. ಎ . ಎಲ್ 3ನೇ ಹಂತ, ಬೆಂಗಳೂರು- 560075 ಇವರನ್ನು ನೇಮಿಸಲು ತೀರ್ಮಾನಿಸಿದ್ದು ಅವರು ಸಕಾಲ ಮಂಡಳಿಯ ನಿರ್ವಹಣಾ 
ಸಮಾಲೋಚಕರಾಗಿ ಕಾರ್ಯನಿರ್ವಹಿಸಲು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಕೆಳಕಂಡಂತೆ ಸರ್ಕಾರದ ಅದೇಶವನ್ನು 
ಹೊರಡಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 78 ಇಕಾಅ 2012, ಬೆಂಗಳೂರು ದಿನಾಂಕ : 18ನೇ ಏಪ್ರಿಲ್ 2012. 


ದಿನಾಂಕ:14 - 3 - 2012 ರಂದು ನಡೆದ ಸಂದರ್ಶನದಲ್ಲಿ ಆಯ್ಕೆಯಾಗಿರುವ ಶ್ರೀ ಸುಬ್ರಮಣಿಯನ್‌. ಎಸ್ , # 401, ಜಿ .ಕೆ ಪರ್ಲ್, 6ನೇ 
ಮುಖ್ಯ ರಸ್ತೆ, ಹೆಚ್ . ಎ .ಎಲ್ 3ನೇ ಹಂತ, ಬೆಂಗಳೂರು-560 075 ಇವರನ್ನು ಸಕಾಲ ಮಂಡಳಿಯ ನಿರ್ವಹಣಾ ಸಮಾಲೋಚಕರ ( Management 
Consultant) ಹುದ್ದೆಗೆ ಒಂದು ವರ್ಷದ ಅವಧಿಗೆ ವಾರ್ಷಿಕ ರೂ . 13.00 ಲಕ್ಷಗಳ (ರೂಪಾಯಿ ಹದಿಮೂರು ಲಕ್ಷಗಳು ಮಾತ್ರ) ಸಂಚಿತ 
ವೇತನದೊಂದಿಗೆ ದಿನಾಂಕ : 18 - 04 - 2012 ರಿಂದ ಜಾರಿಗೆ ಬರುವಂತೆ ಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ. ಅವರು ಕೆಳಕಂಡ ವಿಷಯಗಳ 
ಬಗ್ಗೆ ಕಾರ್ಯನಿರ್ವಹಿಸುವರು: 

ಅ ) ಕರ್ನಾಟಕ ನಾಗರೀಕರಿಗೆ ಸೇವೆಗಳ ಖಾತರಿ ಅಧಿನಿಯಮ 2011ರ ಪರಿಣಾಮಕಾರಿ ನಿರ್ವಹಣೆಗಾಗಿ ಸೇವೆಗಳನ್ನು ವಿಳಂಬ | 
ವಿಫಲವಾಗದಂತೆ ನೀಡಲು ಸೂಕ್ತವಾದ ಸ್ಪಾಟಜಿಗಳನ್ನು ತಯಾರಿಸಿ ಮಿಷನ್ ನಿದೇರ್ಶಕರಿಗೆ ನೀಡುವುದು ಮತ್ತು ಅವುಗಳನ್ನು ಕಾರ್ಯರೂಪಕ್ಕೆ 
ತರುವುದು. 


ಆ) ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಇಲಾಖೆಯ ಪ್ರತಿಯೊಂದು ಸೇವೆಯ ಕಾರ್ಯಹರಿವಿನ ಬಗ್ಗೆ ನಿಯಮಗಳು /ವಿಧಿವಿಧಾನಗಳನ್ನು 
ಅಭ್ಯಸಿಸಿ ಅದರ ಸರಳೀಕರಣ/ ಆಧುನೀಕರಣ ಹಾಗೂ ಕ್ಷಿಪ್ರಗತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಕರಿಸುವುದು. 


ಇ) ಸಕಾಲ ಮಿಷನ್ನಿನ ನಿರ್ದೆಶಕರು / ಅಪರ ನಿರ್ದೇಶಕರು /ಜಂಟಿ ನಿರ್ದೇಶಕರು ವಹಿಸುವ ಯಾವುದೇ ಕೆಲಸಕಾರ್ಯಗಳ ನಿರ್ವಹಣೆ. 


ಈ ನೇಮಕಾತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ: 

ಅ) ನಿರ್ವಹಣಾ ಸಮಾಲೋಚಕರ ನೇಮಕಾತಿಯು ಮೊದಲಿಗೆ ಒಂದು ವರ್ಷದ ಅವಧಿಯದ್ದಾಗಿರುತ್ತದೆ. ಅವರ ಸೇವೆಯು 
ತೃಪ್ತಿಕರವಾಗಿರುವುದು ಕಂಡುಬಂದಲ್ಲಿ ಅವರ ಸೇವೆಯನ್ನು ಮುಂದುವರೆಸುವ ಬಗ್ಗೆ ಪರಿಶೀಲಿಸಲಾಗುವುದು. 

ಆ) ನಿರ್ವಹಣಾ ಸಮಾಲೋಚಕರ ಸೇವೆಯು ಪ್ರತಿನಿತ್ಯವು ಅವಶ್ಯವಿರುವುದರಿಂದ, ಪ್ರತಿದಿನವು ಕಚೇರಿ ವೇಳೆಯಲ್ಲಿ ಕಚೇರಿಯಲ್ಲಿ 
ಹಾಜರಿರತಕ್ಕದ್ದು. 

ಇ) ಪ್ರತಿನಿತ್ಯ ಕಚೇರಿಗೆ ಹಾಜರಾಗುವುದರಿಂದ 12 ದಿನಗಳ ಸಾಂದರ್ಭಿಕ ರಜೆ ಪಡೆಯಲು ಅರ್ಹರಾಗಿರುತ್ತಾರೆ . 

ಈ ) ಕಚೇರಿ ಕೆಲಸದ ಮೇಲೆ ರಾಜ್ಯದಲ್ಲಿ , ನವದೆಹಲಿ ಅಥವಾ ಇನ್ನಾವುದೇ ಸ್ಥಳಕ್ಕೆ ಭೇಟಿ ನೀಡಬೇಕಾದಲ್ಲಿ , ರಾಜ್ಯ ಸರ್ಕಾರದ ವೃಂದ- ಎ 
ಅಧಿಕಾರಿಗಳಿಗೆ ಅನ್ವಯಿಸುವ ದಿನಭತ್ಯೆ ಮತ್ತು ಪ್ರವಾಸಭತ್ಯೆ ಪಡೆಯಲು ಅರ್ಹರಾಗಿರುತ್ತಾರೆ. 

ಉ ) ನಿರ್ವಹಣಾ ಸಮಾಲೋಚಕರ ಹುದ್ದೆಯ ಸೇವಾವಧಿಯ ಭದ್ರತೆಗಾಗಿ ರೂ .1,00, 000/- (ರೂಪಾಯಿ ಒಂದು ಲಕ್ಷಗಳು ಮಾತ್ರ) 
ಬ್ಯಾಂಕ್ ಗ್ಯಾರಂಟಿಯನ್ನು ನೀಡುವುದು. 

ಊ ) ಒಂದು ತಿಂಗಳ ಮುಂಚಿತವಾಗಿ ನೋಟಿಸ್ ನೀಡದೇ ಸಂಸ್ಥೆಯ ಕೆಲಸವನ್ನು ಬಿಡತಕ್ಕದ್ದಲ್ಲ. ಒಂದು ಪಕ್ಷ ನೋಟಿಸ್ ನೀಡದೇ ಕೆಲಸ 
ಬಿಟ್ಟಲ್ಲಿ ಬ್ಯಾಂಕ್ ಗ್ಯಾರಂಟಿಯನ್ನು ಸರ್ಕಾರದಿಂದ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು . 

ಋ ) ಕಾಲಕಾಲಕ್ಕೆ ಸರ್ಕಾರವು ವಿಧಿಸಬಹುದಾದ ಯಾವುದೇ ಷರತ್ತುಗಳಿಗೆ ಬದ್ಧರಾಗಿರತಕ್ಕದ್ದು. 


V 


ಮೇಲಿನ ವೆಚ್ಚವನ್ನು 2012 - 13ನೇ ಸಾಲಿನ ಲೆಕ್ಕಶೀರ್ಷಿಕೆ ಸಂಖ್ಯೆ 2052 - 00 - 090 - 0 - 26 - 051 ಕರ್ನಾಟಕ ನಾಗರೀಕರಿಗೆ ಸೇವೆಗಳ 
ಖಾತರಿ ಅಧಿನಿಯಮದ ಅನುಷ್ಠಾನ ದಲ್ಲಿ ಭರಿಸಲಾಗುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೩೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಆದೇಶ ಸಂಖ್ಯೆ : ಆಇ 309 ವೆಚ್ಚ - 12 /12 ದಿನಾಂಕ 20 - 03 -2012ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್. ಪ್ರೇಮಚಂದ್ರ 

ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ & ಆಡಳಿತ ಸುಧಾರಣೆ ಇಲಾಖೆ, 

( ಆಸು - ನಾಗರೀಕ ಸೇವೆಗಳು) 


ಪಿ . ಆರ್ . 1272 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ರಾನಗರ, ಇವರಿಗೆ ಹುಟ್ಟೋ ಸಂಸ್ಥೆಯಿಂದ ಪಡೆದುಕೊಂಡಿರುವ ಸಾಲವನ್ನು 
ಮರುಪಾವತಿಸಲು { 4.00 ಕೋಟಿಗಳ ಮೃದು ಸಾಲವನ್ನು ಮಂಜೂರು ಮಾಡುವ ಬಗ್ಗೆ . 
1) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ ಡಿಎಸ್‌ಕೆ/ಎಫ್ ಐಎನ್‌ /09 / 

2004 - 05 ದಿನಾಂಕ 03 - 01 - 2012. 
2) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ ಡಿಎಸ್‌ಕೆ/ಎಫ್ ಐಎನ್‌ / 09/ 

2004 - 05 ದಿನಾಂಕ 17 - 03 - 2012 . 


ಪ್ರಸ್ತಾವನೆ: 


ಮೇಲೆ ಓದಲಾದ (1)ರಲ್ಲಿ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ರನ್ನಾನಗರ, ಮುದೋಳ್ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಈ ಸಂಸ್ಥೆಯು 
ಸಹಕಾರಿ ವಲಯದಲ್ಲಿದ್ದು, ಬಾಗಲಕೋಟೆ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರ ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಹುಟ್ಟೋ ಸಂಸ್ಥೆಗೆ ಕಾರ್ಖಾನೆಯು 
ಮರುಪಾವತಿಸಬೇಕಾಗಿರುವ ಸಾಲವನ್ನು ಏಕಕಾಲಿಕ ತೀರುವಳಿ ಯೋಜನೆಯಡಿಯಲ್ಲಿ ಮರುಪಾವತಿಸಲು ಸರ್ಕಾರವು 1 3.00 ಕೋಟಿಗಳ ಮೃದು 
ಸಾಲವನ್ನು ಈ ಕೆಳಕಂಡ ಷರತ್ತುಗಳೊಂದಿಗೆ ಮಂಜೂರು ಮಾಡಲು ಕಬ್ಬು ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರು ಶಿಫಾರಸ್ಸು ಮಾಡಿ 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
1) ಮೃದು ಸಾಲದ ಅವಧಿಯು 10 ವರ್ಷಗಳಾಗಿದ್ದು, ಈ ಅವಧಿಯಲ್ಲಿ ಪ್ರತಿ ತ್ರೈಮಾಸಿಕ ಅವಧಿಯ ಅಂತ್ಯಕ್ಕೆ ಸಾಲದ ಕಂತು ಮತ್ತು 

ಬಡ್ಡಿಯನ್ನು ಮರುಪಾವತಿಸಬೇಕು; 
2) ಸದರಿ ಮೃದು ಸಾಲದ ಮೊತ್ತವನ್ನು ಸಂಪೂರ್ಣವಾಗಿ ಹುಟ್ಟೋ ಸಂಸ್ಥೆಯಿಂದ ಪಡೆದಿರುವ ಸಾಲವನ್ನು ಮರುಪಾವತಿಸಲು ಮಾತ್ರ 
ಉಪಯೋಗಿಸತಕ್ಕದ್ದು. 

ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ, ಹುಡೋ ಸಂಸ್ಥೆಯ ದಿನಾಂಕ 12 -3 -2012ರ ಪತ್ರದಲ್ಲಿ ಕಾರ್ಖಾನೆಯ ಸಾಲವನ್ನು ಒಂದೇ 
ಕಂತಿನಲ್ಲಿ ಪಾವತಿಸಿದಲ್ಲಿ 7 891.00 ಲಕ್ಷಗಳನ್ನು ಮನ್ನಾ ಮಾಡಲಾಗುವುದಾಗಿ ತಿಳಿಸಿದ್ದು , ಸದರಿ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ 
ಹುಡೋ ಸಂಸ್ಥೆಯ ಷರತ್ತಿನಂತೆ ಸಾಲವನ್ನು ಮರುಪಾವತಿಸುವುದು ಸಾಧ್ಯವಾಗದ ಕಾರಣ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ 1600.00 ಲಕ್ಷಗಳನ್ನು 
ಕಾರ್ಖಾನೆಗೆ ಮೃದು ಸಾಲವಾಗಿ ಮಂಜೂರು ಮಾಡುವಂತೆ ಆಯುಕ್ತರು ಕಬ್ಬು ಆಬಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
1) ಕಾರ್ಖಾನೆ ಹುಡೋ ಸಂಸ್ಥೆಗೆ ಬಾಕಿ ಉಳಿಯುವ ಸಾಲ 1722.00 ಲಕ್ಷಗಳನ್ನು ಹುಟ್ಟೋ ಸಂಸ್ಥೆ ವಿಧಿಸಿರುವ ಷರತ್ತಿನಂತೆ 28 ತ್ರೈಮಾಸಿಕ 

ಕಂತುಗಳಲ್ಲಿ 7 ವರ್ಷದ ಅವಧಿಯಲ್ಲಿ ಕಡ್ಡಾಯವಾಗಿ ಪಾವತಿ ಮಾಡಬೇಕು; 
2) ಹುಟ್ಟೋ ಸಂಸ್ಥೆಯವರು ದಿನಾಂಕ 12 - 3 - 2012ರ ಪತ್ರದಲ್ಲಿ ತಿಳಿಸಿರುವಂತೆ, ಈಗ ನೀಡಿರುವ OTS offer ಅ 

, ಈಗ ನೀಡಿರುವ OTS offer ಅನ್ನು 30 ದಿನಗಳೊಳಗಾಗಿ 
ಅನುಷ್ಠಾನಗೊಳಿಸಬೇಕು; 
3) ರಾಜ್ಯ ಸರ್ಕಾರದಿಂದ ಕಾರ್ಖಾನೆಗೆ ಹುಟ್ಟೋ ಸಂಸ್ಥೆಯ ಸಾಲ ಮರುಪಾವತಿಸಲು & 600.00 ಲಕ್ಷಗಳ ಮೃದು ಸಾಲವನ್ನು ಸೂಕ್ತ ಷರತ್ತು 

ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಮಂಜೂರು ಮಾಡುವುದು. 
4) ಕಾರ್ಖಾನೆ ಮತ್ತು ಹುಟ್ಟೋ ಸಂಸ್ಥೆಯ ಜಂಟಿ ಹೆಸರಿನಲ್ಲಿ ಎಷ್ಟೋ ಖಾತೆಯನ್ನು ಬ್ಯಾಂಕಿನಲ್ಲಿ ಪ್ರಾರಂಭಿಸಿ ವಿದ್ಯುತ್ ಉತ್ಪಾದನೆಯಿಂದ ಬರುವ 

ಆದಾಯವನ್ನು ಸಾಲ ಮರುಪಾವತಿಗೆ ಉಪಯೋಗಿಸುವುದು ; 
5) ವಿದ್ಯುತ್ ಮಾರಾಟದಿಂದ ಕಾರ್ಖಾನೆಗೆ ಕೆಪಿಟಿಸಿಎಲ್ ಸಂಸ್ಥೆಯಿಂದ ಬರುವ ಆದಾಯವನ್ನು ಎಷ್ಟೋ ಖಾತೆಗೆ ಜಮಾ ಮಾಡುವುದು. 


Soffer 


೧೩.೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 80 ಸಸಕಾ 2010, ಬೆಂಗಳೂರು, ದಿನಾಂಕ 26 .04.2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಮೇರೆಗೆ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ, ರನ್ನಾನಗರ, ಮುದೋಳ್ ತಾಲ್ಲೂಕು, ಬಾಗಲಕೋಟೆ 
ಜಿಲ್ಲೆ, ಈ ಕಾರ್ಖಾನೆಯು ಹುಟ್ಟೋ ಸಂಸ್ಥೆಗೆ ಮರುಪಾವತಿಸಬೇಕಾಗಿರುವ ಸಾಲವನ್ನು ಏಕಕಾಲಿಕ ತೀರುವಳಿ ಯೋಜನೆಯಡಿಯಲ್ಲಿ ಮರುಪಾವತಿಸಲು 
ಸರ್ಕಾರವು 1 4.00 ಕೋಟಿಗಳ ( ನಾಲ್ಕುಕೋಟಿಗಳು ಮಾತ್ರ) ಮೃದು ಸಾಲವನ್ನು ಲೆಕ್ಕಶೀರ್ಷಿಕೆ 8000 -00-660 -0 - 00 ಸಾದಿಲ್ವಾರು ನಿಧಿಯಿಂದ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಿದೆ. 

1. Raithara Sahakari Sakkare Karkhane, Rannanagara , Mudhol Taluk, Bagalkote District should pay another 32.00 

crore out of its resources to HUDCO ; 
2. Government of Karnataka will provide a short term loan of 34.00 crore to said Karkhane ( repayable within a year with 

interest at 10 % p.a); 
The said Karkhane should open an escrow account in which 100 / Q of sugar sales should be deposited for 
servicing/repaying the Government loan of 4.00 crore . Commissioner (Sugar) should ensure compliance to this 
condition . 


? 


4 . Government of Karnataka will stand guarantee for the rescheduled HUDCO loan of 17 .22 crore repayable in 28 

quarterly instalment. Another escrow account in favour of HUDCO should be opened in which all proceeds of cogen 
plant should be deposited for servicing/repaying the loan . 


5 . 


In the event of default of 1(one) quarter by the said Karkhane , HUDCO should inform Government of Karnataka i.e. 
Finance Department, Commerce and Industries Department and Commissioner (Sugar). 


ಈ ಮೊತ್ತವನ್ನು ಮೊದಲಿಗೆ ಸಾದಿಲ್ವಾರು ನಿಧಿ ಲೆಕ್ಕಶೀರ್ಷಿಕೆ 8000 - 00 - 660 -0 - 00 - ಸಹಕಾರಕ್ಕೆ ಸಾಲ ಇದರಡಿಯಲ್ಲಿ ಭರಿಸಿ ನಂತರ 
ಪೂರಕ ಅಂದಾಜು -1ರ ಮೂಲಕ ಲೆಕ್ಕಶೀರ್ಷಿಕೆ 6860 - 04 -101- 0- 29ರಿಂದ ಭರ್ತಿ ಮಾಡಿಕೊಳ್ಳತಕ್ಕದ್ದು ಈ ಸಂಬಂಧ ಸಾದಿಲ್ವಾರು ನಿಧಿಯಿಂದ 
ಹಣ ಬಿಡುಗಡೆ ಮಾಡಿ ಆರ್ಥಿಕ ಇಲಾಖೆಯು ಹೊರಡಿಸುವ ಪ್ರತ್ಯೇಕ ಆದೇಶವಿಲ್ಲದೆ, ಈ ಆದೇಶದ ಮೇರೆಗೇ ಹಣವನ್ನು ಡ್ರಾ ಮಾಡತಕ್ಕದ್ದಲ್ಲ. ಹಣ 
ಡ್ರಾ ಮಾಡುವ ಅಧಿಕಾರಿಯು ಸಾದಿಲ್ವಾರು ನಿಧಿಯಿಂದ ಹಣವನ್ನು ಡ್ರಾ ಮಾಡಲು ಖಜಾನೆಗೆ ಬಿಲ್ಲನ್ನು ಸಲ್ಲಿಸಿದಾಗ ಆರ್ಥಿಕ ಇಲಾಖೆಯ ಪ್ರತ್ಯೇಕ 
ಆದೇಶವನ್ನು ಲಗತ್ತಿಸಿದ ನಂತರವೇ ಖಜಾನೆಯು ಹಣವನ್ನು ಬಿಡುಗಡೆ ಮಾಡತಕ್ಕದ್ದು. 

ಕಬ್ಬು ಅಭಿವೃದ್ಧಿ ಆಯುಕ್ತರು ಮತ್ತು ಸಕ್ಕರೆ ನಿರ್ದೇಶಕರ ಕಚೇರಿಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಸಹಾಯಕ ನಿರ್ದೇಶಕರು 
ಹಣ ಸಂದಾಯ ಸ್ವೀಕೃತಿಯ ಮೇಲೆ ಕಬ್ಬು ಅಭಿವೃದ್ಧಿ ಆಯುಕ್ತರು ಮೇಲು ರುಜುವಿನೊಂದಿಗೆ ಈ ಹಣವನ್ನು ಖಜಾನೆಯಿಂದ ಡ್ರಾ ಮಾಡಿ ರೈತರ 
ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ರನ್ನಾನಗರ, ಮುಧೋಳ್ ತಾಲ್ಲೂಕು, ಬಾಗಲಕೋಟೆಜಿಲ್ಲೆ ಇವರಿಗೆ ಬಿಡುಗಡೆ ಮಾಡತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂಖ್ಯೆ ಆಇ 22 ವೆಚ್ಚ -2 /2012 ದಿನಾಂಕ 20 -4- 2012ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ರಾಮಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 

( ಸಹಕಾರಿ ಸಕ್ಕರೆ) 


ಪಿ . ಆರ್ . 1274 


ಒಳಾಡಳಿತ ಸಚಿವಾಲಯ 


ವಿಷಯ : 


ದಿನಾಂಕ: 24 - 02 - 2012 ರಂದು ಬೆಂಗಳೂರು ನಗರದ ಯಶವಂತಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಬಾಂಬೆರೈಯಾನ್ಸ್ 
ಫ್ಯಾಷನ್ ಲಿಮಿಟೆಡ್ ನಲ್ಲಿ ಅಣಕು ಪ್ರದರ್ಶನ ನಡೆಸುತ್ತಿದ್ದಂತಹ ಸಂಧರ್ಬದಲ್ಲಿ ಸಂಭವಿಸಿದ ಅವಗಡ ಬಗ್ಗೆ ಜಂಟಿ 
ವಿಚಾರಣೆ ನಡೆಸುವ ಕುರಿತು . 
ಪೊಲೀಸ್ ಮಹಾ ನಿರ್ದೇಶಕರು ಮತ್ತು ಮಹಾ ನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇವರ 
ಪತ್ರ ಸಂಖ್ಯೆ: ಪಿಯುಎನ್ ( 2 ) 309 / 2012 , ದಿನಾಂಕ: 19 - 03 - 2012 . 


ಓದಲಾಗಿದೆ: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೩೩ 


ಪ್ರಸ್ತಾವನೆ: 


ಮೇಲೆ ಓದಲಾದ ಪತ್ರದಲ್ಲಿ ಪೊಲೀಸ್ ಮಹಾ ನಿರ್ದೇಶಕರು ಮತ್ತು ಮಹಾ ನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ 
ಇಲಾಖೆ ಇವರು ಸರ್ಕಾರಕ್ಕೆ ಪತ್ರ ಬರೆದು ದಿನಾಂಕ : 24 -02 -2012 ರಂದು ಬೆಂಗಳೂರು ನಗರದ ಯಶವಂತಪುರ ಕೈಗಾರಿಕಾ ಪ್ರದೇಶದಲ್ಲಿರುವ 
ಬಾಂಬೆ ರೈಯಾನ್ಸ್ ಫ್ಯಾಷನ್ ಲಿಮಿಟೆಡ್ , ಯುನಿಕ್ 14 ರಲ್ಲಿ ಅಣಕು ಪ್ರದರ್ಶನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಪ್ಯಾಕ್ಟರಿ ಕಲ್ಯಾಣ ಅಧಿಕಾರಿಯಾದ 
ಕುಮಾರಿ ನಳಿನಿ ಎಂಬುವವರನ್ನು ಹಗ್ಗದ ಮೂಲಕ ಕೆಳಗೆ ಇಳಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಹಗ್ಗ ತುಂಡಾಗಿ ಆಕೆ ಕೆಳಗೆ ಬಿದ್ದು ತೀವ್ರವಾಗಿ ಗಾಯಗೊಂಡು 
ಮರಣ ಹೊಂದಿರುತ್ತಾರೆ. ಈ ಬಗ್ಗೆ ಮುಖ್ಯ ಅಗ್ನಿಶಾಮಕ ಅಧಿಕಾರಿ , ಮಂಗಳೂರು ಇವರು ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ್ದಾರೆ. ಈ 
ವಿಚಾರಣಾ ವರದಿಯನ್ನು ಇಲಾಖೆಯು ಕೂಲಂಕಷವಾಗಿ ಪರಿಶೀಲಿಸಿ ಈ ಘಟನೆಯು ಕೆಳಕಂಡ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷತೆಯಿಂದ 
ಉಂಟಾಗಿದೆ ಎಂದು ಆಪಾಧಿಸಲಾಗಿದೆ. 


1) ಶ್ರೀ ಎನ್. ಯು . ಈರಪ್ಪ, ಮುಖ್ಯ ಅಗ್ನಿಶಾಮಕ ಅಧಿಕಾರಿ, ಬೆಂಗಳೂರು, ಪಶ್ಚಿಮ ಪ್ರಾಂತಿಯ 
2) ಶ್ರೀ ಕೆ. ಮರಿಯಣ್ಣ, ಅಗ್ನಿಶಾಮಕ ಠಾಣಾಧಿಕಾರಿ, ಯಶವಂತಪುರ, ಅಗ್ನಿಶಾಮಕ ಠಾಣೆ. 
3) ಶ್ರೀ ದೇವರಾಜು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ , ಪೀಣ್ಯ ಅಗ್ನಿಶಾಮಕ ಠಾಣೆ 
4) ಶ್ರೀ ಕೆ. ನಾರಾಯಣಸ್ವಾಮಿ , ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ , ಹೆಬ್ಬಾಳ, ಅಗ್ನಿಶಾಮಕ ಠಾಣೆ. 
5) ಶ್ರೀ ಎಂ . ಚನ್ನಬಸವರಾಜು, ಪ್ರಮುಖ ಅಗ್ನಿಶಾಮಕ 486, ಯಶವಂತಪುರ, ಅಗ್ನಿಶಾಮಕ ಠಾಣೆ. 
6) ಶ್ರೀ ಸಿ. ವಿವೇಕಾನಂದ, ಅಗ್ನಿಶಾಮಕ 746, ಯಶವಂತಪುರ ಅಗ್ನಿಶಾಮಕ ಠಾಣೆ 

7) ಶ್ರೀ ಬಿ. ಇ. ಗಿರೀಶ್, ಅಗ್ನಿಶಾಮಕ 3764, ಯಶವಂತಪುರ ಅಗ್ನಿಶಾಮಕ ಠಾಣೆ 

ಮೇಲ್ಕಂಡ ಅಧಿಕಾರಿ/ಸಿಬ್ಬಂದಿಗಳ ಕ್ರಮ ಸಂಖ್ಯೆ : 2 ರಿಂದ 4 ರವರೆಗೆ ದಿನಾಂಕ: 26 -02 - 2012 ರಿಂದ ಹಾಗೂ ಕ್ರಮ ಸಂ: 5 ರಿಂದ 7 
ರವರುಗಳನ್ನು ದಿನಾಂಕ: 19 -03- 2012 ರಿಂದ ಇಲಾಖೆಯು ಅಮಾನತ್ತಿನಲ್ಲಿಟ್ಟಿದೆ. ಅಣಕು ಪ್ರದರ್ಶನವನ್ನು ಆಯೋಜಿಸಿ ಮೇಲುಸ್ತುವಾರಿ 
ವಹಿಸಿದಂತಹ ಶ್ರೀ ಎನ್. ಯು . ಈರಪ್ಪ, ಮುಖ್ಯ ಅಗ್ನಿಶಾಮಕ ಅಧಿಕಾರಿಯವರು ಸದರಿ ಅವಗಡಕ್ಕೆ ನೈತಿಕವಾಗಿ ಹೊಣೆಗಾರರಾಗಿರುತ್ತಾರೆಂದು 
ವಿಚಾರಣಾ ವರದಿಯಲ್ಲಿ ಅಭಿಪ್ರಾಯ ಪಡಲಾಗಿದೆ. ಹಾಗೂ ಘಟನೆಯ ಸಂದರ್ಭದಲ್ಲಿ ನಿರ್ಲಕ್ಷತನ ತೋರಿಕರ್ತವ್ಯ ಲೋಪ ಎಸಗಿರುವಂತಹ ಶ್ರೀ ಕೆ. 
ಮರಿಯಣ್ಣ, ಅಗ್ನಿಶಾಮಕ ಠಾಣಾಧಿಕಾರಿ, ಯಶವಂತಪುರ ಅಗ್ನಿಶಾಮಕ ಠಾಣೆ, ಶ್ರೀ ದೇವರಾಜು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪೀಣ್ಯ ಅಗ್ನಿಶಾಮಕ 
ಠಾಣೆ, ಶ್ರೀ ಕೆ. ನಾರಾಯಣಸ್ವಾಮಿ , ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಹೆಬ್ಬಾಳ ಅಗ್ನಿಶಾಮಕ ಠಾಣೆ, ಶ್ರೀ ಎಂ . ಚನ್ನಬಸವರಾಜು, ಪ್ರಮುಖ ಅಗ್ನಿಶಾಮಕ 
486, ಯಶವಂತಪುರ ಅಗ್ನಿಶಾಮಕ ಠಾಣೆ, ಶ್ರೀ ಸಿ. ವಿವೇಕಾನಂದ ಅಗ್ನಿಶಾಮಕ 746, ಯಶವಂತಪುರ ಅಗ್ನಿಶಾಮಕ ಠಾಣೆ, ಶ್ರೀ ಬಿ . ಇ. ಗಿರೀಶ್, 
ಅಗ್ನಿಶಾಮಕ 3764, ಯಶವಂತಪುರ ಅಗ್ನಿಶಾಮಕ ಠಾಣೆ ಇವರುಗಳ ಮೇಲೆ ಶಿಸ್ತು ಕ್ರಮಕ್ಕಾಗಿ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸುವಂತೆ 
ಕೋರಿದ್ದಾರೆ. 

ಜಂಟಿ ಇಲಾಖಾ ವಿಚಾರಣೆಗೆ ಉಪ ನಿರ್ದೇಶಕರು ( ಆಡಳಿತ) ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, ಬೆಂಗಳೂರು ಪೂರ್ವ ವಲಯ, ಅಥವಾ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, 
ಗುಲ್ಬರ್ಗಾ ವಲಯ ಇವರುಗಳನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಬಹುದು ಎಂದು ತಿಳಿಸಿದ್ದಾರೆ. 

ಶ್ರೀ ಎನ್. ಯು . ಈರಪ್ಪ , ಮುಖ್ಯ ಅಗ್ನಿಶಾಮಕ ಅಧಿಕಾರಿ , ಬೆಂಗಳೂರು ಪಶ್ಚಿಮ ಪ್ರಾಂತಿಯ ಇವರು ಸದರಿ ಅಣಕು ಪ್ರದರ್ಶನ 
ಮೇಲುಸ್ತುವಾರಿ ವಹಿಸಿಕೊಂಡಿದ್ದು , ಸಂಭವಿಸಿದ ಅವಗಡಕ್ಕೆ ನೈತಿಕವಾಗಿ ಹೊಣೆಗಾರರಾಗಿದ್ದು , ಇತರ ಸಿಬ್ಬಂದಿಗಳು ನೇರವಾಗಿ ಅಣಕು ಪ್ರದರ್ಶನವನ್ನು 
ಆಯೋಜಿಸಿರುವ ಕಾರಣ ಶ್ರೀ ಎನ್. ಯು . ಈರಪ್ಪ ಇವರಿಗೆ ಲಘು ಶಿಕ್ಷೆ ವಿಧಿಸಲು ದೋಷಾರೋಪಣಾ ಪತ್ರ ಹೊರಡಿಸಲು ಶಿಫಾರಸ್ಸು ಮಾಡಿದ್ದಾರೆ. 

ಮುಖ್ಯ ಅಗ್ನಿಶಾಮಕ ಅಧಿಕಾರಿ, ಮಂಗಳೂರು ರವರು ನಡೆಸಿರುವ ಪ್ರಾಥಮಿಕ ವಿಚಾರಣಾ ವರದಿಯನ್ನು ಹಾಗೂ ಇಲಾಖಾ 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂ : ಒಇ 69 ಕಅಸೇ 2012 ಬೆಂಗಳೂರು, ದಿನಾಂಕ: 25 - 04 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬಾಂಬೆರೆಯಾನ್ಸ್ ಫ್ಯಾಷನ್ ಲಿಮಿಟೆಡ್‌ನ ಕಲ್ಯಾಣ ಅಧಿಕಾರಿಯಾದ ಕುಮಾರಿ ನಳಿನ, 
ಇವರ ಸಾವಿಗೆ ಕಾರಣರಾಗಿ ಆರೋಪ ಎಸಗಿರುವ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಈ ಕೆಳಕಂಡ ಅಧಿಕಾರಿ/ ಸಿಬ್ಬಂದಿಗಳ ವಿರುದ್ದ 
ಕರ್ನಾಟಕ ಅಗ್ನಿಶಾಮಕ ದಳದ ( ಶಿಸ್ತು ನಿರ್ವಹಣೆ ಮತ್ತು ಸೇವೆಯಿಂದ ತೆಗೆದುಹಾಕುವುದು) ನಿಯಮಗಳು 1971ರ ನಿಯಮ 7 ಅನ್ನು ನಿಯಮ 9 
ರೊಂದಿಗೆ ಓದಿಕೊಂಡಂತೆ ಜಂಟಿ ಇಲಾಖಾ ವಿಚಾರಣೆಗೆ ಸರ್ಕಾರವು ಆದೇಶಿಸಿದೆ: 


೧೩೩೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಮೇ ೨೪ , ೨೦೧೨ 


ಭಾಗ ೧ 


1) ಶ್ರೀ ಎನ್. ಯು. ಈರಪ್ಪ, ಮುಖ್ಯ ಅಗ್ನಿಶಾಮಕ ಅಧಿಕಾರಿ , ಬೆಂಗಳೂರು ಪಶ್ಚಿಮ ವಲಯ, ಬೆಂಗಳೂರು. 
2) ಶ್ರೀ ಕೆ. ಮರಿಯಣ್ಣ, ಅಗ್ನಿಶಾಮಕ ಠಾಣಾಧಿಕಾರಿ, ಯಶವಂತಪುರ ಅಗ್ನಿಶಾಮಕ ಠಾಣೆ. 
3) ಶ್ರೀ ದೇವರಾಜು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ , ಪೀಣ್ಯ ಅಗ್ನಿಶಾಮಕ ಠಾಣೆ. 
4) ಶ್ರೀ ಕೆ. ನಾರಾಯಣಸ್ವಾಮಿ , ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ , ಹೆಬ್ಬಾಳ ಅಗ್ನಿಶಾಮಕ ಠಾಣೆ. 
5) ಶ್ರೀ ಎಂ . ಚನ್ನಬಸವರಾಜು, ಪ್ರಮುಖ ಅಗ್ನಿಶಾಮಕ -486, ಯಶವಂತಪುರ ಅಗ್ನಿಶಾಮಕ ಠಾಣೆ. 
6) ಶ್ರೀ ಸಿ. ವಿವೇಕಾನಂದ, ಅಗ್ನಿಶಾಮಕ - 746, ಯಶವಂತಪುರ ಅಗ್ನಿಶಾಮಕ ಠಾಣೆ. 
7) ಶ್ರೀ ಬಿ. ಇ. ಗಿರೀಶ್, ಅಗ್ನಿಶಾಮಕ – 3764 , ಯಶವಂತಪುರ ಅಗ್ನಿಶಾಮಕ ಠಾಣೆ. 


ಮೇಲೆ ನಮೂದಿಸಿರುವ ಅಧಿಕಾರಿ / ಸಿಬ್ಬಂದಿಯವರುಗಳ ವಿರುದ್ದ ಮಾಡಲಾಗಿರುವ ಆರೋಪಗಳ ಬಗ್ಗೆ ಜಂಟಿ ಇಲಾಖಾ ವಿಚಾರಣೆಯನ್ನು 
ನಡೆಸಲು ಶ್ರೀ ಕೆ.ವಿ. ಶ್ರೀಧರ್, ಉಪ ಮಹಾಸಮಾದೇಷ್ಟರು, ಗೃಹರಕ್ಷಕ ದಳ ಹಾಗು ಪೌರರಕ್ಷಣಾ ಇಲಾಖೆ, ಬೆಂಗಳೂರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಮುಂದುವರಿದು, ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಪ್ರಾದೇಶಿಕ ಅಗ್ನಿಶಾಮಕ 
ಅಧಿಕಾರಿ, ಬೆಂಗಳೂರು ಪೂರ್ವ ವಲಯ , ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿದೆ. 


ವಿಚಾರಣಾಧಿಕಾರಿಗಳು ದೋಷಾರೋಪನಾ ಪಟ್ಟಿಯನ್ನು ತಯಾರಿಸಿ ಕೂಡಲೇ ಹೊರಡಿಸಲು ಸಹ ಆದೇಶಿಸಿದೆ. 


ವಿಚಾರಣಾಧಿಕಾರಿಗಳು ಈ ಪ್ರಕರಣದ ಜಂಟಿ ಇಲಾಖಾ ವಿಚಾರಣೆಯನ್ನು ನಡೆಸಿ , ಎರಡು ತಿಂಗಳುಗಳ ಒಳಗಾಗಿ ವಿಚಾರಣಾ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಸಹ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ರಾಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

* ಒಳಾಡಳಿತ ಇಲಾಖೆ, 
( ಪೊಲೀಸ್ ಸಹಾಯಕ ಸೇವೆಗಳು ) 


ಪಿ.ಆರ್ . 1277 


ಒಳಾಡಳಿತ ಸಚಿವಾಲಯ 


ವಿಷಯ : ಮೇಜರ್ ( ನಿವೃತ್ತ) ಶಿವಾಜಿ ಎಂ . ತುಕ್ಕಾರ್‌, ಉಪ ನಿರ್ದೇಶಕರು ಇವರ ಪರಿವೀಕ್ಷಣಾ ಸೇವಾ ಅವಧಿಯನ್ನು 

ತೃಪ್ತಿಕರವಾಗಿ ಪೂರ್ಣಗೊಳಿಸಿದ್ದಾರೆಂದು ಘೋಷಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 94 ಕಸೈಸೇ 2006, ದಿನಾಂಕ: 23 -10 -2009. 

2) ನಿರ್ದೆಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆರವರ ಪತ್ರ ಸಂ : ಸೈಕಪುಣ/ಸಿಬ್ಬಂದಿ/ ಎಸ್‌ಎಂಟಿ/ 

7ಎ/ 2011, ದಿನಾಂಕ:30 - 11 - 2011 & 13 - 01 - 2012 . 


ಪ್ರಸ್ತಾವನೆ: 


ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಹಾಲಿ ಖಾಲಿ ಇರುವ ಉಪ ನಿರ್ದೇಶಕರ ಹುದ್ದೆಗಳಿಗೆ ಮೇಲೆ ಓದಲಾದ (1) ರ 
ಅಧಿಸೂಚನೆಯಲ್ಲಿ ಮೇಜರ್ ಶಿವಾಜಿ ಮಲ್ಲಪ್ಪ ತುಕ್ಕಾರ್‌ ಇವರನ್ನು ನೇಮಕ ಮಾಡಲಾಗಿತ್ತು. ಸದರಿ ಅಧಿಕಾರಿಯವರು ದಿನಾಂಕ: 09 - 11 - 2009 
ರಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ ಹಾಜರಾಗಿರುತ್ತಾರೆ. ಮೇಲೆ ಓದಲಾದ ( 2) ರ ಸೈನಿಕ ಕಲ್ಯಾಣ 
ಮತ್ತು ಪುನರ್ವಸತಿ ಇಲಾಖೆಯ ನಿರ್ದೇಶಕರ ಪತ್ರದಲ್ಲಿ ಶ್ರೀ ಮೇಜರ್ (ನಿವೃತ್ತ) ಶಿವಾಜಿ ಎಂ . ತುಕ್ಕಾರ್‌, ಉಪ ನಿರ್ದೇಶಕರಾಗಿ ದಿನಾಂಕ: 
09 -11- 2009 ರಿಂದ 08- 11 -2011ರವರೆಗೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯನ್ನು ಪೂರೈಸಿರುತ್ತಾರೆ. 
ಸದರಿಯವರಿಗೆ ಪರಿವೀಕ್ಷಣಾ ಅವಧಿಯಲ್ಲಿ ನಿಗದಿಪಡಿಸಲಾದ ಇಲಾಖಾ ಪರೀಕ್ಷೆ ಅಕೌಂಟ್ಸ್ ಲೋಯರ್, ಜನರಲ್ ಲಾ ಭಾಗ -2 ಅಕೌಂಟ್ಸ್ ಹೈಯರ್ 
ಮತ್ತು ಜನರಲ್ ಲಾ ಭಾಗ -1ನ್ನು 2009 ನೇ ಸಾಲಿನಲ್ಲಿ ಎರಡನೇ ಅಧಿವೇಶನದಲ್ಲಿ ತೇರ್ಗಡೆಯಾಗಿರುತ್ತಾರೆ. ಹಾಗೂ ಕನ್ನಡ ಭಾಷಾ ಪರೀಕ್ಷೆಗಳ 
ನಿಯಮಗಳು 1974ರ ನಿಯಮ 5 (5) ರ ಪ್ರಕಾರ ಇಲಾಖಾ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಹೊಂದಿದ್ದಾರೆ. ಪರಿವೀಕ್ಷಣಾ ಅವಧಿಯಲ್ಲಿ 
ಸದರಿಯವರ ಮೇಲೆಯಾವುದೇ ಪ್ರತಿಕೂಲ ಷರಾಗಳು ಇರುವುದಿಲ್ಲ ಹಾಗೂ ಇವರ ಕಾರ್ಯ ನಿರ್ವಹಣೆಯು ತೃಪ್ತಿಕರವಾಗಿದೆ ಎಂದು ತಿಳಿಸಿ ಎರಡು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೩೫ 


ವರ್ಷಗಳ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಪ್ರೊಬೇಷನರ್) ನಿಯಮಗಳು 1977 ನಿಯಮ 5 ರಂತೆ ಆದೇಶ ಹೊರಡಿಸಲು 
ಕೋರಿದ್ದಾರೆ. 


ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ನಿರ್ದೇಶಕರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಒಣ 184 ಕಸೈಸೇ 2011 , ಬೆಂಗಳೂರು, ದಿನಾಂಕ : 17 - 04 - 2012 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೇಜರ್ (ನಿವೃತ್ತ) ಶಿವಾಜಿ ಎಂ . ತುಕ್ಕಾರ್ ಇವರು ಸೈನಿಕ ಕಲ್ಯಾಣ ಮತ್ತು 
ಪುನರ್ವಸತಿ ಇಲಾಖೆಯಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ ನೇಮಕಗೊಂಡು ದಿನಾಂಕ: 09 -11 -2009 ರಿಂದ 08 -11- 2011 ರವರೆಗೆ ಎರಡು 
ವರ್ಷಗಳ ಅರ್ಹತಾ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೇಷನರ್) ನಿಯಮಗಳು 
1977ರ ನಿಯಮ 5 ರಂತೆ ಪರಿವೀಕ್ಷಣಾ ಅವಧಿ ತೃಪ್ತಿಕರವಾಗಿದೆ ಎಂದು ಸರ್ಕಾರವುಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ರಾಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ, 
( ಪೋಲೀಸ್ ಸಹಾಯಕ ಸೇವೆಗಳು ) 


ಪಿ . ಆರ್ . 1278 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಜಿ. ಟಿ.ನಾಯಕ್ , ಡಿವೈ .ಎಸ್. ಪಿ , ಅಪರಾಧ, ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು ( ಈ ಹಿಂದೆ ಎ. ಸಿ.ಪಿ , 

ಚಾಮರಾಜಪೇಟೆ, ಬೆಂಗಳೂರು) ರವರನ್ನು ಸೇವೆಯಿಂದ ವಜಾ ಮಾಡುವ ಕುರಿತು. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ:ಒಣ 510 ಪೊಸಿಪ 09 ದಿನಾಂಕ 02 - 01 - 2010 . 

2) ಪೊಲೀಸ್ ಮಹಾ ನಿರ್ದೇಶಕರು ರವರ ಪತ್ರ ಸಂಖ್ಯೆ : ಸಿಬಿ ( 5) 38/ 2009 - 10 ದಿನಾಂಕ 29 - 01 - 2011 . 
3) ನೋಟೀಸ್ ಸಂಖ್ಯೆ:ಒಣ 510 ಪೊಸಿಪ 2009 ದಿನಾಂಕ 17 - 05 - 2011 . 
4) ಪೊಲೀಸ್ ಮಹಾ ನಿರ್ದೇಶಕರು ರವರ ಪತ್ರ ಸಂಖ್ಯೆ :ಸಿಬಿ (5 ) 38/ 2009 - 10 ದಿನಾಂಕ 14 - 06 - 2011. 
5) ಶ್ರೀ ಜಿ. ಟಿ.ನಾಯಕ್ , ಡಿವೈ . ಎಸ್. ಪಿ , ಅಪರಾಧ, ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು ರವರ ಸಮಜಾಯಿಷಿ 

ದಿನಾಂಕ 02 - 07 - 2011. 
6) ಸರ್ಕಾರದ ಪತ್ರ ಸಂಖ್ಯೆ. ಒಣ 510 ಪೊಸಿಪ 2009 ದಿನಾಂಕ 05 -09 - 2011. 
7) ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 121 ಸಿಎನ್ಎಸ್ 11 

ದಿನಾಂಕ 04 - 10 - 2011. 


ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಜಿ . ಟಿ.ನಾಯಕ್ ಡಿವೈ .ಎಸ್. ಪಿ ರವರು ಈ ಹಿಂದೆ ಚಾಮರಾಜಪೇಟೆ, ಬೆಂಗಳೂರು ನಗರ 
ಎ . ಸಿ. ಪಿ ಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಶ್ರೀ ಎನ್. ಪುಟ್ಟಸ್ವಾಮಿ ಎಂಬುವವರು ಇವರ ವಿರುದ್ದ ಸಲ್ಲಿಸಿದ ದೂರಿನನ್ವಯ ಕರ್ನಾಟಕ ಲೋಕಾಯುಕ್ತ 
ಮತ್ತು ಪ್ರಭಾರ ಉಪ ಲೋಕಾಯುಕ್ತ ರವರು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ, 1984 ರ ಕಲಂ 12 (3) ರಡಿಯಲ್ಲಿ ತನಿಖಾ ವರದಿಯನ್ನು 
ಸಲ್ಲಿಸಿದ್ದು , ಸದರಿಯವರ ವಿರುದ್ಧ ಲೋಕಾಯುಕ್ತ ವರದಿಯೊಡನೆ ಕಳುಹಿಸಿರುವ ದಾಖಲಾತಿಗಳ ಅನ್ವಯ ಸಿವಿಲ್ ಪ್ರಕರಣದಲ್ಲಿ ಅಧಿಕಾರ ದುರ್ಬಳಕೆ 
ಮಾಡಿರುವುದು ಹಾಗೂ ಪೊಲೀಸ್ ಅಧಿಕಾರಿಗೆ ತಕ್ಕದ್ದಲ್ಲದ ರೀತಿಯಲ್ಲಿ ನಡೆದುಕೊಂಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಡಿಜಿ 
ಮತ್ತು ಐಜಿಪಿ ರವರು ಶಿಫಾರಸ್ಸು ಮಾಡಿರುವಂತೆ ಶ್ರೀ ಜಿ. ಟಿ.ನಾಯಕ್, ಡಿವೈ .ಎಸ್.ಪಿ . ರವರ ವಿರುದ್ಧ ಕರ್ನಾಟಕ ರಾಜ್ಯ ( ಶಿಸ್ತು ನಡವಳಿ) 
ನಿಯಮಗಳು , 1965ರ ನಿಯಮ 6ರ ಪ್ರಕಾರ ಇಲಾಖಾ ವಿಚಾರಣೆಗೆ ಆದೇಶಿಸಿ ಡಿ. ಐ . ಜಿ . ಪಿ . ರೈಲ್ವೇಸ್, ಬೆಂಗಳೂರು ಇವರನ್ನು ಇಲಾಖಾ 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿತ್ತು. 

ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಡಿ. ಜಿ.ಪಿ ರವರು ವಿಚಾರಣಾಧಿಕಾರಿಗಳಿಂದ ವಿಚಾರಣಾ ವರದಿಯನ್ನು ಪಡೆದು ವಿಚಾರಣಾಧಿಕಾರಿಗಳ 
ಶಿಫಾರಸ್ಸಿನಂತೆ ಶ್ರೀ ಜಿ. ಟಿ.ನಾಯಕ್, ಡಿವೈ .ಎಸ್. ಪಿ ರವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಕೋರಿರುತ್ತಾರೆ. ವಿಚಾರಣಾಧಿಕಾರಿಗಳಿಂದ ಸಲ್ಲಿಸಿರುವ 
ವರದಿಯನ್ನು ಪರಿಶೀಲಿಸಲಾಗಿ ವಿಚಾರಣಾಧಿಕಾರಿಗಳು ಅಭಿಯೋಗದ ಪರವಾಗಿ 3 ಸಾಕ್ಷಿಗಳು , ರಕ್ಷಣಾ ಪರವಾಗಿ 2 ಸಾಕ್ಷಿಗಳು ಹಾಗೂ ಅಭಿಯೋಗದ 
ಪರವಾಗಿ 4 ದಾಖಲಾತಿಗಳನ್ನು ಹಾಗೂ ರಕ್ಷಣಾ ಪರವಾಗಿ 5 ದಾಖಲಾತಿಗಳನ್ನು ಗುರುತಿಸಿ ಪಾಟಿ ಸವಾಲು ಮಾಡಿರುತ್ತಾರೆ. 


೧೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಈ ಪ್ರಕರಣದಲ್ಲಿ ಶ್ರೀ ಜಿ. ಟಿ.ನಾಯಕ್, ಡಿವೈ.ಎಸ್. ಪಿ ಹಿಂದೆ ಎ. ಸಿ. ಪಿ, ಚಾಮರಾಜಪೇಟೆ ರವರು ಶ್ರೀ ಪುಟ್ಟಸ್ವಾಮಿ ಎಂಬುವವರನ್ನು 
ಪ್ರತಿನಿತ್ಯವೂ ಠಾಣೆಗೆ ಕರೆಯಿಸಿ ಅವರ ಮೊಬೈಲ್ ಮತ್ತು ಸ್ಥಿರ ದೂರವಾಣಿಗೆ ಪ್ರತಿ ದಿನವೂ ಕರೆ ಮಾಡಿ ಶ್ರೀ ಜಿನೇಶ್ ಕುಮಾರ್ ಎಂಬುವವರಿಗೆ 
ಮನೆಯೊಂದನ್ನು ಕಡಿಮೆ ಬೆಲೆಗೆ ಮಾರುವಂತೆ ಒತ್ತಾಯಿಸಿರುವುದು ಮತ್ತು ದಿನಾಂಕ 25 - 03 - 2007ರಂದು ಶ್ರೀ ಪುಟ್ಟಸ್ವಾಮಿ ರವರ ವಿರುದ್ಧ ದೂರು 
ಅರ್ಜಿ ಬರೆಸಿಕೊಂಡು ಅವರನ್ನು ಹೆದರಿಸಿ ಬೆದರಿಸಿರುವುದು. ತದನಂತರ ಇವರಿಂದ ಬೇಸತ್ತ ಪುಟ್ಟಸ್ವಾಮಿ ರವರು ಲೋಕಾಯುಕ್ತಕ್ಕೆ ದೂರನ್ನು 
ನೀಡಿರುವುದು ಸಹ ಸಾಬೀತಾಗಿರುತ್ತದೆ ಎಂದು ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿರುತ್ತಾರೆ. ಆರೋಪಿತ ಪೊಲೀಸ್ ಅಧಿಕಾರಿ ರವರ ವಿರುದ್ಧ 
ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಮುಖ್ಯವಾದ ಆರೋಪಗಳು ಸಮರ್ಪಕ ಸಾಕ್ಷಾಧಾರಗಳಿಂದ ಕೂಡಿದ್ದು, ಅವರನ್ನು ದೋಷಿ ಎಂಬುದಾಗಿ 
ಪರಿಗಣಿಸಲು ಕಾನೂನಿನಲ್ಲಿ ಯಾವುದೇ ಅಡಚಣೆ ಇರುವುದಿಲ್ಲ . ಅಲ್ಲದೆ, ಸದರಿ ಅಧಿಕಾರಿಯವರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರುವ 
ಆರೋಪವು ಯಾವುದೇ ವಿಧವಾದ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ದೃಢಪಟ್ಟಿದ್ದು ಅವರ ವಿರುದ್ಧದ ಆರೋಪಗಳು ಸಾಬೀತಾಗಿರುವುದಾಗಿ ವಿಚಾರಣಾ 
ವರದಿಯಲ್ಲಿ ವಿವರಿಸಲಾಗಿರುತ್ತದೆ. 


ಮೇಲೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಆರೋಪಿತ ಅಧಿಕಾರಿಗಳಿಗೆ ಕಾರಣ ಕೇಳುವ ನೋಟೀಸ್ ಜಾರಿ ಮಾಡಿ ಅವರಿಂದ ಸಜಮಾಯಿಷಿ 
ಕೋರಲಾಗಿತ್ತು. ಮೇಲೆ ( 4)ರಲ್ಲಿ ಓದಲಾದ ಪತ್ರದಲ್ಲಿ ಆರೋಪಿತ ಅಧಿಕಾರಿಗಳಿಗೆ ನೋಟೀಸ್ ಜಾರಿ ಮಾಡಿ ಸ್ವೀಕೃತಿ ಪಡೆದು ಪೊಲೀಸ್ 
ಮಹಾನಿರ್ದೇಶಕರು ವರದಿ ಮಾಡಿರುತ್ತಾರೆ. ಮೇಲೆ (5) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಜಿ. ಟಿ.ನಾಯಕ್, ಡಿವೈ.ಎಸ್. ಪಿ ರವರು ಸರ್ಕಾರಕ್ಕೆ ನೀಡಿರುವ 
ಸಮಜಾಯಿಷಿಯಲ್ಲಿ ದಿನಾಂಕ 16 - 06 - 2006 ರಿಂದ 18 -12 -2007 ರವರೆಗೆ ಚಾಮರಾಜಪೇಟೆ ಉಪ ವಿಭಾಗದಲ್ಲಿ ಎ . ಸಿ. ಪಿ. ಆಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದುದಾಗಿ ತಿಳಿಸಿ, ಇಲಾಖಾ ವಿಚಾರಣೆಯ ದಾಖಲಾತಿಗಳು ಹಾಗೂ ಇಲಾಖಾ ವಿಚಾರಣಾ ವಿಷಯಗಳನ್ನು ವಿಶ್ಲೇಷಿಸಿರುತ್ತಾರೆ. ಇವುಗಳಲ್ಲಿ 
ಯಾವುದೇ ಹೊಸ ಅಂಶಗಳು ಕಂಡು ಬಂದಿರುವುದಿಲ್ಲ. ಆದರೆ, ಎ.ಸಿ. ಪಿ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ತಮ್ಮ ವ್ಯಾಪ್ತಿಯಲ್ಲಿ 5 ಪೊಲೀಸ್ 
ಠಾಣೆಗಳು ಬರುತ್ತಿದ್ದು , ಹನುಮಂತನಗರ ಪೊಲೀಸ್‌ ಠಾಣೆ ಸಹ ತನ್ನ ವ್ಯಾಪ್ತಿಯಲ್ಲಿದ್ದು, ತನಗೆ ನೀಡಿದ ಅರ್ಜಿಯನ್ನು ವಿಚಾರಣೆ ಮಾಡುವ ಅಧಿಕಾರ 
ಹೊಂದಿರುತ್ತೇನೆ. ಅರ್ಜಿ ವಿಚಾರಣೆ ಮಾಡುವ ಅಧಿಕಾರವಿದ್ದು, ದುರ್ನಡತೆಯಾಗುವುದಿಲ್ಲವೆಂದು ನಮೂದಿಸಿರುತ್ತಾರೆ. ಮುಂದುವರೆದು, ನಿರ್ದೇಶಕರು 
( ವಿಜಿಲೆನ್ ಲೋಕಾಯುಕ್ತ) ಬೆಂಗಳೂರು ರವರು ಪೂರ್ವಭಾವಿ ವಿಚಾರಣೆ ಮಾಡಿದ್ದು ಆ ಕಾಲಕ್ಕೆ ಸದರಿಯವರು ಘಟನೆಯ ಪೂರ್ವದಲ್ಲಿ 
ನಡೆದಂತಹ ಅಪರಾಧ ಸಂಖ್ಯೆ:242 /05 ನೇದ್ದರಲ್ಲಿ ಕಾಗದ ಪತ್ರಗಳನ್ನು ಆಧಾರವಾಗಿಟ್ಟುಕೊಂಡು ಪೂರ್ವಭಾವಿ ವಿಚಾರಣೆ ಮಾಡಿದ ಕಾಲಕ್ಕೆ 
ಅವುಗಳನ್ನು ಉಪಯೋಗಿಸಿದ್ದು ಸಿ.ಸಿ.ಎ. ನಿಯಮಾವಳಿ, 1957ರ ಪ್ರಕಾರ ವಿರುದ್ಧವಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ . ಅಲ್ಲದೆ ತಾವು ರೌಡಿಗಳನ್ನು 
ಮಟ್ಟ ಹಾಕಿದ್ದಕ್ಕೆ ಬೆಂಗಳೂರು ನಗರ ಆಯುಕ್ತರಿಂದ 2007 ರಲ್ಲಿ ತನ್ನನ್ನು ಕಾನೂನು & ಸುವ್ಯವಸ್ಥೆ ಕಾಪಾಡುವ ` Best ACP ಎಂದು ಗುರುತಿಸಲಾಗಿದೆ 
ಎಂದು ತಿಳಿಸಿರುತ್ತಾರೆ . 


ಆಪಾದಿತರು ನೀಡಿರುವ ಸಮಜಾಯಿಷಿಯನ್ನು ಸರ್ಕಾರ ಪರಿಶೀಲಿಸಿ ತಿರಸ್ಕರಿಸಿದೆ. ಕರ್ನಾಟಕ ಲೋಕಾಯುಕ್ತ ತನ್ನ ವಿಚಾರಣಾ ವರದಿಯಲ್ಲಿ 
ಮಾಡಿರುವ ಶಿಫಾರಸ್ಸುಗಳನ್ನು ಒಪ್ಪದೇ ಇರಲು ಸಮರ್ಥನೆ ಇರುವುದಿಲ್ಲ ಎಂದು ಪರಿಗಣಿಸಿದೆ. ಅದರಂತೆ, ಅಧಿಕಾರಿಯು ಎಸಗಿರುವ ದುರ್ನಡತೆ 
ಹಾಗೂ ಅಪರಾಧದ ಸಾಂದ್ರತೆಗೆ ತಕ್ಕಂತೆ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸಲು ತೀರ್ಮಾನಿಸಿದೆ. 


ಮೇಲೆ (6) ರಲ್ಲಿ ಓದಲಾದ ಪತ್ರದಲ್ಲಿ ದಂಡನೆ ವಿಧಿಸುವ ಮುನ್ನ ನಿಯಮಾನುಸಾರ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿ 
ಪಡೆಯಲು ಪತ್ರ ಬರೆಯಲಾಗಿತ್ತು. ಮೇಲೆ (7) ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಸರ್ಕಾರದ ಪ್ರಸ್ತಾವನೆಗೆ ತನ್ನ 
ಸಹಮತಿ ನೀಡಿರುತ್ತದೆ. ಮೇಲೆ ವಿವರಿಸಿರುವ ಸನ್ನಿವೇಶಗಳಲ್ಲಿ ಶ್ರೀ ಜಿ. ಟಿ.ನಾಯಕ್, ಡಿವೈ .ಎಸ್. ಪಿ ( ಸಿವಿಲ್) ರವರನ್ನು ಸರ್ಕಾರದ ಸೇವೆಯಿಂದ ವಜಾ 
ಮಾಡಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ.ಒಣ 510 ಹೊಸಿಪ 2009 ಬೆಂಗಳೂರು, ದಿನಾಂಕ :02 - 05 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಶ್ರೀ ಜಿ. ಟಿ.ನಾಯಕ್, ಡಿವೈ .ಎಸ್.ಪಿ ( ಸಿವಿಲ್) ಅಪರಾಧ, ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು ( ಈ 
ಹಿಂದೆ ಎ.ಸಿ.ಪಿ, ಚಾಮರಾಜಪೇಟೆ, ಬೆಂಗಳೂರು ನಗರ) ರವರ ವಿರುದ್ಧ ಆರೋಪಗಳು ವಿಚಾರಣಾ ವರದಿಯಿಂದ ಸಾಭೀತಾಗಿರುವ ಹಿನ್ನೆಲೆಯಲ್ಲಿ 
ಕೆ .ಎಸ್. ಪಿ ( ಡಿ . ಪಿ) ಕಾಯ್ದೆ , 1963ರ ಕಲಂ 23( 1) ( ಬಿ) (iv) ರನ್ವಯ ಸೇವೆಯಿಂದ ವಜಾ ಮಾಡುವ ದಂಡನೆ ವಿಧಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಟಿ.ಎನ್ .ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ ) 


ಪಿ . ಆರ್ . 1306 


ಭಾಗ ೧ 


೧೩೩೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 

ಶಿಕ್ಷಣ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಕೆ. ಎಂ .ಈಶ್ವರಪ್ಪ, ಉಪನ್ಯಾಸಕರು, ಸರ್ಕಾರಿ ಪಾಲಿಟೆಕ್ನಿಕ್ , ಬೀದರ್ ಇವರನ್ನು ಸರ್ಕಾರಿ ಸೇವೆಯಿಂದ ಕಡ್ಡಾಯ 
ನಿವೃತ್ತಿಗೊಳಿಸುವ ದಂಡನೆ ವಿಧಿಸುವ ಕುರಿತು. 
(1) ಸರ್ಕಾರದ ಆದೇಶ ಸಂಖ್ಯೆ: ಇಡಿ 99 ಡಿಟಿಇ 2008 ದಿನಾಂಕ : 07 - 08 - 2010 . 
(2) ವಿಚಾರಣಾ ವರದಿ ದಿನಾಂಕ: 15 - 4 - 2011. 
( 3) ಎರಡನೇ ಕಾರಣ ಕೇಳುವ ನೋಟೀಸ್ ಸ ಇಡಿ 99 ಡಿಟಿಇ 2008 ದಿನಾಂಕ : 21 - 7 - 2011 . 


( 4) ಶ್ರೀ ಕೆ. ಎಂ . ಈಶ್ವರಪ್ಪ, ಉಪನ್ಯಾಸಕರು ಇವರು ನೀಡಿರುವ ಸಮಜಾಯಿಷಿ ದಿನಾಂಕ: 28 - 9 - 2011 . 


ಪ್ರಸ್ತಾವನೆ: 


ಶ್ರೀ ಕೆ. ಎಂ .ಈಶ್ವರಪ್ಪ , ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಉಪನ್ಯಾಸಕರು, ಸರ್ಕಾರಿ ಪಾಲಿಟೆಕ್ನಿಕ್ , ಬೀದರ್ ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾಗ ದಿನಾಂಕ : 11 - 12 - 2002ರಿಂದ 14 - 12 - 2002ರವರೆಗೆ ಸಾಂದರ್ಭಿಕ ರಜೆಯ ಮೇಲೆ ತೆರಳಿದ್ದು ನಂತರ ಅವರು ದಿನಾಂಕ: 
15 -12 - 2002ರಿಂದ ಇದುವರೆವಿಗೂ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿರುತ್ತಾರೆ. ಸದರಿಯವರು ತನ್ನ ಗೈರು ಹಾಜರಿಗೆ ಯಾವ ರಜಾ 
ಅರ್ಜಿಯನ್ನು ಸಲ್ಲಿಸದೆ ಹಾಗೂ ಮೇಲಾಧಿಕಾರಿಗಳಿಂದ ಪೂರ್ವಾನುಮತಿಯನ್ನು ಪಡೆಯದೆ ಕರ್ತವ್ಯಕ್ಕೆ ಗೈರು ಹಾಜರಾಗಿರುತ್ತಾರೆ. ಸದರಿ 
ಉಪನ್ಯಾಸಕರಿಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಅನೇಕ ಜ್ಞಾಪನಗಳನ್ನು ಜಾರಿಗೊಳಿಸಿದ್ದರೂ ಸಹ ಕರ್ತವ್ಯಕ್ಕೆ ಹಾಜರಾಗದೆ ಕರ್ನಾಟಕ ನಾಗರೀಕ ಸೇವಾ 
(ನಡತೆ) ನಿಯಮಗಳು 1966ರ ನಿಯಮ 3ನು ಉಲ್ಲಂಘಿಸಿ ದುರ್ನಡತೆ ಎಸಗಿರುವ ಆರೋಪಕ್ಕಾಗಿ ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆ 
ನಡೆಸಲು ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಶ್ರೀ ಎ.ಕೃಷ್ಣಪ್ಪ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ 
ನೇಮಿಸಲಾಗಿತ್ತು. 

ಸದರಿ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ದಿನಾಂಕ: 15 -4 - 2011ರಲ್ಲಿ 
ವಿಚಾರಣಾ ವರದಿಯನ್ನು ಸಲ್ಲಿಸಿ ಆರೋಪಿತರ ವಿರುದ್ಧ ಆರೋಪಗಳ ಕುರಿತು ಸಾಕ್ಷ ಮತ್ತು ಪ್ರಮುಖ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಈ 
ಕೆಳಗಿನಂತೆ ಅಭಿಪ್ರಾಯ ನೀಡಿರುತ್ತಾರೆ. 


ಆಪಾದಿತರ ವಿರುದ್ದ ಮಾಡಿರುವ 1ನೇ ಆರೋಪದ ಇಲಾಖಾ ಪರ ಸಾಕ್ಷಿದಾರರಾದ ಶ್ರೀ ಸೂರ್ಯಕಾಂತ್ , ಪ್ರಭಾರೆ ಪ್ರಾಂಶುಪಾಲರು, 
ಸರ್ಕಾರಿ ಪಾಲಿಟೆಕ್ನಿಕ್ , ಬೀದರ್ ಇವರು ತನ್ನ ಸಾಕ್ಷ್ಯದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಪಾದಿತರು ಉಪನ್ಯಾಸಕರಾಗಿ ಸದರಿ ಪಾಲಿಟೆಕ್ನಿಕ್‌ನ 
ಸಿವಿಲ್ ವಿಭಾಗದಲ್ಲಿ ದಿನಾಂಕ : 21 - 10 - 2001ರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ನಂತರ ಅವರು ದಿನಾಂಕ: 11 -12- 2002 ರಿಂದ 14 -12 -2002ರವರೆಗೆ 
ಸಾಂದರ್ಭಿಕ ರಜೆ ಉಪಯೋಗಿಸಿಕೊಂಡು (4 ದಿನಗಳು ) ( ರಜೆ ಮಂಜೂರು ಮಾಡಲಾಗಿದೆ) ನಂತರ ಅವರು ದಿನಾಂಕ: 15 -12 - 2002ರಿಂದ 
ಇದುವರೆವಿಗೂ ಅನಧಿಕೃತ ಗೈರು ಹಾಜರಿಯಾಗಿರುತ್ತಾರೆ. ಅಲ್ಲದೆ ಅವರು ತನ್ನ ಗೈರು ಹಾಜರಿಗೆ ಯಾವ ರಜಾ ಅರ್ಜಿ ಸಲ್ಲಿಸದೇ ಹಾಗೂ 
ಮೇಲಾಧಿಕಾರಿಗಳಿಂದ ಪೂರ್ವಾನುಮತಿ ಪಡೆಯದೇ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಾರೆ ಎಂದು ನುಡಿದಿರುತ್ತಾರೆ. 


ಆಪಾದಿತರ ವಿರುದ್ದ ಮಾಡಿರುವ 2ನೇ ಆರೋಪದ ಇಲಾಖಾ ಪರ ಸಾಕ್ಷಿದಾರರಾದ ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದ 
ಆಡಳಿತಾಧಿಕಾರಿಯವರು ತನ್ನ ಸಾಕ್ಷದಲ್ಲಿ ಆಪಾದಿತರ ಅನಧಿಕೃತ ಗೈರು ಹಾಜರಾತಿ ಬಗ್ಗೆ ಕನ್ನಡ ದಿನಪತ್ರಿಕೆ ಹಾಗೂ ಡೆಕ್ಕನ್ ಹೆರಾಲ್ಡ್ ದಿನಪತ್ರಿಕೆಗಳಲ್ಲಿ 
ಜಾಹೀರಾತು ನೀಡಿ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಿದ್ದರೂ ಸಹ ಆಪಾದಿತರು ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲವೆಂದು ದಿನಪತ್ರಿಕೆಗಳ ನಕಲು 
ಪ್ರತಿಗಳನ್ನು ಸಲ್ಲಿಸಿರುತ್ತಾರೆ. 

ಮೇಲಿನ ಸಾಕ್ಷಾಧಾರಗಳ ಆಧಾರದ ಮೇಲೆ ಶ್ರೀ ಕೆ. ಎಂ .ಈಶ್ವರಪ್ಪ, ಇವರು ದಿನಾಂಕ : 15 -12 -2002ರಿಂದ ಇದುವರೆವಿಗೂ ಕರ್ತವ್ಯಕ್ಕೆ ಗೈರು 
ಹಾಜರಾಗಿರುವುದು ದೃಢಪಟ್ಟಿರುತ್ತದೆ. ಆದುದರಿಂದ ಸದರಿ ಉಪನ್ಯಾಸಕರು ರಜೆಯನ್ನು ಪಡೆಯದೆ ನಾಲ್ಕು ತಿಂಗಳುಗಳು ಅಥವಾ ಅದಕ್ಕೂ ಹೆಚ್ಚಿನ 
ಅವಧಿಗೆ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದರಿಂದ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ 
ಹಾಗೂ ಕೆ.ಸಿ.ಎಸ್.ಆರ್. ನಿಯಮ 108ರ ಪ್ರಕಾರ ಸದರಿಯವರು ಸೇವೆಯಿಂದ ವಜಾ ಮಾಡುವ ಅಥವಾ ತೆಗೆದು ಹಾಕುವ ದಂಡನೆಗೆ 
ಗುರಿಯಾಗಿರುತ್ತಾರೆ ಎಂದು ತಿಳಿಸಿ ಸದರಿಯವರ ವಿರುದ್ದ ಮಾಡಲಾದ ಎಲ್ಲಾ ಆರೋಪಗಳು ರುಜುವಾತಾಗಿದೆ ಎಂದು ವಿಚಾರಣಾಧಿಕಾರಿಗಳು 
ಅಭಿಪ್ರಾಯ ನೀಡಿರುತ್ತಾರೆ. 


ಮೇಲಿನ ವಿಚಾರಣಾ ವರದಿಯ ಪ್ರತಿಯನ್ನು ಲಗತ್ತಿಸಿ ಆಪಾದಿತರಿಗೆ ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ನೋಟೀಸ್‌ನ ಮೂಲಕ ಜಾರಿ 
ಮಾಡಿ ವಿಚಾರಣಾ ವರದಿಯ ಬಗ್ಗೆ ಅಹವಾಲು ಇದ್ದಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು. 

ಆಪಾದಿತರು ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ ವಿವರಣೆಯನ್ನು ಸಲ್ಲಿಸಿರುತ್ತಾರೆ. ಅದನ್ನು ಸಂಕ್ಷಿಪ್ತವಾಗಿ ವಿವರಿಸಿದೆ. 


೧೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ವಿಚಾರಣಾಧಿಕಾರಿಗಳು ನೀಡಿರುವ ವಿಚಾರಣಾ ವರದಿಯನ್ವಯ ಪ್ರಸ್ತುತ ಪ್ರಕರಣದಲ್ಲಿ ಶಿಸ್ತು ಪ್ರಾಧಿಕಾರಿಯ ಪರ ವಿಚಾರಣೆಗೊಳಪಡಿಸಿರುವ 
ಸಾಕ್ಷಿದಾರರು ಆರೋಪಗಳನ್ನು ಸಮರ್ಥಿಸಿರುವುದಿಲ್ಲ. ಸಾಕ್ಷಿದಾರರಾದ ಶ್ರೀ ಸೂರ್ಯಕಾಂತ್, ಪ್ರಭಾರ ಪ್ರಾಂಶುಪಾಲರು ದಿನಾಂಕ: 01- 07 - 2009ರಿಂದ 
ಸರ್ಕಾರಿ ಪಾಲಿಟೆಕ್ನಿಕ್ , ಬೀದರ್ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು 2002ನೇ ಸಾಲಿನಿಂದ 2004ನೇ ಸಾಲಿನ ಅವಧಿಗೆ ಸಂಬಂಧಿಸಿದ್ದ ವಿಚಾರಣೆಯಲ್ಲಿನ 
ದಾಖಲೆ / ಕಡತಗಳನ್ನು ಸಾಕ್ಷಿದಾರರು ನಿರ್ವಹಿಸದೆ ಕಡತಗಳನ್ನು ನೋಡಿ ಸಾಕ್ಷಿ ನುಡಿದಿದ್ದಾರೆ. ಅವರು ಆರೋಪವನ್ನು ಸಮರ್ಥಿಸಿರುವುದಿಲ್ಲ. 
ಕಡತಗಳನ್ನು ಸ್ವತ: ನಿರ್ವಹಿಸದೆ ಅಥವಾ ಆದೇಶ ಮಾಡದಿರುವ ಇವರು ಸಾಕ್ಷಿದಾರರಾಗಲು ಅನರ್ಹರಾಗಿರುತ್ತಾರೆ. 

ಅಲ್ಲದೆ ಸಾಕ್ಷಿದಾರರು ಪಾಟೀ ಸವಾಲಿನ ತಮ್ಮ ಉತ್ತರದಲ್ಲಿ ಸದರಿ ಪ್ರಕರಣದ ಕುರಿತು ಸುಪ್ರೀಂ ಕೋರ್ಟಿನ ನೋಟೀಸಿನ ಬಗ್ಗೆಯಾಗಲೀ , 
ಕೋರ್ಟಿನ ಯಾವುದೇ ವಿಷಯ ತಿಳಿಸಿರುವುದಿಲ್ಲ ಹಾಗೂ ಆಪಾದಿತರ ಅನಧಿಕೃತ ಗೈರು ಹಾಜರಿಯ ಬಗ್ಗೆ ಕಡತವನ್ನು ನೋಡಿದರೆ ಕಾರಣ 
ತಿಳಿಯುತ್ತದೆಂದು ಸಾಕ್ಷಿ ನುಡಿದಿದ್ದಾರೆ. ಆದರೆ ಗೈರು ಹಾಜರಾತಿಯ ಕಡತವನ್ನು ವಿಚಾರಣಾಧಿಕಾರಿಯವರ ಮುಂದೆ ಹಾಜರುಪಡಿಸಿರುವುದಿಲ್ಲ. 
ಇದರಿಂದ ಆರೋಪಗಳು ಸಾಬೀತಾಗುವುದಿಲ್ಲ . ಆದ್ದರಿಂದ ಸಾಕ್ಷಿದಾರರ ಹೇಳಿಕೆಯನ್ನು ಪರಿಗಣಿಸಬಾರದೆಂದು ಕೋರಲಾಗಿದೆ. 

ಅಲ್ಲದೆ ಕೆ.ಸಿ. ಎಸ್ . ( ಸಿಸಿಎ) ನಿಯಮಗಳು, 1957ರ 11ನೇ ನಿಯಮದ (11 ) ನೇ ಉಪ-ನಿಯಮದನ್ವಯ ಆಪಾದಿತರು ತಮ್ಮ ಪ್ರತಿರಕ್ಷಣೆಗೆ 
ಸರ್ಕಾರದಿಂದ ಕೋರಿರುವ ದಾಖಲೆಗಳನ್ನು ಒದಗಿಸಿಕೊಡಬೇಕಾಗಿದೆ. ಆದರೆ ಸದರಿ ದಾಖಲೆಗಳನ್ನು ಒದಗಿಸದಿರಲು ಕಾರಣಗಳೇನು ಎಂಬುದನ್ನು 
ವಿಚಾರಣಾ ನಡವಳಿಯಲ್ಲಿ ತಿಳಿಸಿ ಪ್ರಸ್ತುತ ಇರುವ ಆರೋಪವು ಅನಧಿಕೃತ ಗೈರು ಹಾಜರಿಯ ಬಗ್ಗೆ ಮಾತ್ರ ಇದ್ದು ಸರ್ಕಾರದಲ್ಲಿರುವ ದಾಖಲೆಗಳು 
ವರ್ಗಾವಣೆಗೆ ಸಂಬಂಧಿಸಿದ ದಾಖಲೆಗಳಾಗಿದ್ದು ಆರೋಪಕ್ಕೂ ಆ ದಾಖಲೆಗಳಿಗೂ ಯಾವುದೇ ಸಂಬಂಧವಿಲ್ಲವೆಂದು ವಿಚಾರಣಾಧಿಕಾರಿಯವರು 
ದಾಖಲೆಗಳನ್ನು ಪರಿಶೀಲಿಸದೆ ನಿರ್ಣಯ ದಾಖಲಿಸಿರುತ್ತಾರೆ ಎಂದು ತಿಳಿಸಿರುತ್ತಾರೆ. 


ಆರೋಪಿತರು ನೀಡಿದ ಸಮಜಾಯಿಷಿಯನ್ನು ಪ್ರಕರಣದ ದಾಖಲೆಗಳೊಡನೆ ಹಾಗೂ ವಿಚಾರಣಾ ವರದಿಯೊಂದಿಗೆ ಮತ್ತೊಮ್ಮೆ 
ಪರಿಶೀಲಿಸಲಾಯಿತು. ಆರೋಪಿತರು ನೀಡಿರುವ ಸಮಜಾಯಿಷಿಯನ್ನು ಒಪ್ಪಲು ಸಮರ್ಥನೀಯ ಕಾರಣಗಳು ಕಂಡು ಬಂದಿಲ್ಲ ಹಾಗೂ ಶ್ರೀ 
ಕೆ. ಎಂ .ಈಶ್ವರಪ್ಪ ಇವರು ಸುಮಾರು 10 ವರ್ಷಗಳ ಕಾಲ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದು ಅಕ್ಷಮ್ಯ ಅಪರಾಧ. ಇದು ಉದ್ದೇಶಪೂರ್ವಕವಾಗಿ 
ಮಾಡಿರುವ ಕೃತ್ಯವಾಗಿದ್ದು ಇದರಿಂದಾಗಿ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳ ಹಿತಕ್ಕೆ ಧಕ್ಕೆಯಾಗಿರುತ್ತದೆ ಮತ್ತು ಇವರ ವಿರುದ್ದ ಮಾಡಲಾದ ಎಲ್ಲಾ 
ಆರೋಪಗಳು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿರುತ್ತವೆ. ಆದುದರಿಂದ ಸದರಿಯವರು ಕರ್ನಾಟಕ ನಾಗರೀಕ ಸೇವಾ ( ನಡತೆ) 
ನಿಯಮಾವಳಿಗಳು, 1966ರ ನಿಯಮ 3(1) ನ್ನು ಉಲ್ಲಂಘಿಸಿರುವುದು ಖಚಿತವಾಗಿರುವುದರಿಂದ ಇವರಿಗೆ ಕಠಿಣ ದಂಡನೆ ವಿಧಿಸಲು ತೀರ್ಮಾನಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಇಡಿ 99 ಡಿಟಿಇ 2008, ಬೆಂಗಳೂರು, ದಿನಾಂಕ: 03ನೇ ಮೇ 2012 


ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ, ಶ್ರೀ ಕೆ. ಎಂ .ಈಶ್ವರಪ್ಪ, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಉಪನ್ಯಾಸಕರು, ಸರ್ಕಾರಿ 
ಪಾಲಿಟೆಕ್ನಿಕ್, ಬೀದರ್ ( ಅನಧಿಕೃತ ಗೈರು ಹಾಜರಾತಿಯಲ್ಲಿರುವ) ಇವರು ದಿನಾಂಕ: 15 - 12 - 2002 ರಿಂದ ಇದುವರೆವಿಗೂ ಕರ್ತವ್ಯಕ್ಕೆ 
ಗೈರುಹಾಜರಾಗಿರುವುದರಿಂದ ಇದನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ, ಸದರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು , 1957ರ ನಿಯಮ 11 ಮತ್ತು 11ಎ ರೊಡನೆ ಓದಿಕೊಂಡಂತೆ ಅದೇ ನಿಯಮಾವಳಿಗಳ ನಿಯಮ 
8( vi)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಕಡ್ಡಾಯ 
ನಿವೃತ್ತಿಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಬಿ. ಎನ್ .ಜಗದೀಶ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 1319 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ). 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ :- 2012 - 13ನೇ ಸಾಲಿನಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ :- 1) ಮುಖ್ಯ ಕಾರ್ಯದರ್ಶಿಯವರ ಸುತ್ತೋಲೆ ಸಂಖ್ಯೆ : ಪಿಡಿ 08 ಐಎಂಎಂ 2012 , ದಿನಾಂಕ : 02 - 04 - 2012 . 

2 ) ದಿನಾಂಕ : 13 - 04 - 2012 ರಂದು ನಡೆದ ಸಭೆಯ ನಡವಳಿಗಳು. 


ಪ್ರಸ್ತಾವನೆ: 


ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2012 -13ನೇ ಸಾಲಿನ ಆಯವ್ಯಯದಲ್ಲಿ ಒಟ್ಟು ರೂ . 30,000.00 
ಲಕ್ಷಗಳನ್ನು ಒದಗಿಸಲಾಗಿದೆ. ಈ ಮೊತ್ತದ ಪೈಕಿ ಲೆಕ್ಕಶೀರ್ಷಿಕೆವಾರು ವಿವರ ಕೆಳಕಂಡಂತಿದೆ : 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩. ೩೯ 


ಲಕ್ಷ ರೂ . ಗಳಲ್ಲಿ 


2575 - 60 - 265 - 0 - 01 - 059 


15.00 ರಾಜ್ಯ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಇತರೆ ವೆಚ್ಚಗಳು 


2575 - 60 - 265 - 0 - 02 - 059 


135. 00 ಶಾಸಕರ ಕ್ಷೇತ್ರ ಪ್ರದೇಶಾಭಿವೃದ್ಧಿ ಯೋಜನೆ ಇತರೆ ವೆಚ್ಚಗಳು 


4575 - 60 - 800 - 0 - 01 - 132 


17896.85 ಬಂಡವಾಳ ವೆಚ್ಚ 


4575 - 60 - 800 - 0 - 01 - 422 


8590.63 ವಿಶೇಷ ಘಟಕ ಯೋಜನೆ 


ಉ ) 


| 4575 - 60 - 800 - 0 - 01 - 423 


3362.52 ಗಿರಿಜನ ಉಪಯೋಗಕ್ಕೆ 


ಒಟ್ಟು 


30000 .00 


ಈ ಯೋಜನೆಯಡಿ ಯಾವುದೇ ಮಾರ್ಪಾಟು ಇಲ್ಲದಿರುವುದರಿಂದ ಉಲ್ಲೇಖ -1ರಲ್ಲಿನ ಸುತ್ತೋಲೆಯನ್ವಯ ದಿನಾಂಕ : 
13 - 04 - 2012ರಂದು ಪ್ರಧಾನ ಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ಈ ಯೋಜನೆಯನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸಲು ನಿರ್ಣಯಿಸಲಾಯಿತು. ಆದುದರಿಂದ ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ: ಯೋಇ40 ಯೋವಿವಿ 2012 , ಬೆಂಗಳೂರು, ದಿನಾಂಕ : 13. 04. 2012. 


2012 -13ನೇ ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ ಈ ಕೆಳಕಂಡಂತೆ ಅನುದಾನವನ್ನು 
ಒದಗಿಸಲಾಗಿದೆ. 


ಲಕ್ಷ ರೂ . ಗಳಲ್ಲಿ 


2575 - 60 - 265 - 0 - 01 - 059 


15.00 ರಾಜ್ಯ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಇತರೆ ವೆಚ್ಚಗಳು 


( 2575 - 60 - 265 - 0 - 02 - 059 


135. 00 ಶಾಸಕರ ಕ್ಷೇತ್ರ ಪ್ರದೇಶಾಭಿವೃದ್ಧಿ ಯೋಜನೆ ಇತರೆ ವೆಚ್ಚಗಳು 


4575 - 60 - 800 - 0 - 01 - 132 


17896. 85 ಬಂಡವಾಳ ವೆಚ್ಚ 


4575 - 60 - 800 - 0 - 01 - 422 


8590. 63 ವಿಶೇಷ ಘಟಕ ಯೋಜನೆ 


4575 - 60 - 800 - 0 - 01 - 423 


3362.52 ಗಿರಿಜನ ಉಪಯೋಗಕ್ಕೆ 


ಒಟ್ಟು 


30000. 00 


ಒಟ್ಟು ರೂ . 30000 .00 ಲಕ್ಷಗಳಿಗೆ ಸದರಿ ಯೋಜನೆಗೆ 2012 - 13 ಸಾಲಿನಲ್ಲಿ ಸಹ ಮುಂದುವರೆಸಲು ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ರವೀಂದ್ರ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 ( ಪ್ರ.), 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ . 


ಪಿ. ಆರ್ . ನಂ . 1251 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ :- 2012 -13ನೇ ಸಾಲಿನಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯನ್ನು ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ : - 1) ಮುಖ್ಯ ಕಾರ್ಯದರ್ಶಿಯವರ ಸುತ್ತೋಲೆ ಸಂಖ್ಯೆ : ಪಿಡಿ 08 ಐಎಂಎಂ 2012 , ದಿನಾಂಕ : 02 - 04 - 2012 . 

2) ದಿನಾಂಕ : 13 - 04 - 2012 ರ ಸಭೆಯ ನಡವಳಿಗಳು . 


ಪ್ರಸ್ತಾವನೆ: 


ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2012 -13ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2515 - 00 - 103 -0 - 01- 101 
ಅಡಿಯಲ್ಲಿ ರೂ . 130.00 ಲಕ್ಷಗಳು, ಲೆಕ್ಕಶೀರ್ಷಿಕೆ 4515 - 00 - 800 -0-01-132 ಅಡಿಯಲ್ಲಿ ರೂ . 4319.28 ಲಕ್ಷಗಳಂತೆ , ಲೆಕ್ಕಶೀರ್ಷಿಕೆ 4515 - 00 


೧೩೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


800 - 0 - 01 - 422 ಅಡಿಯಲ್ಲಿ ರೂ . 1450 ಲಕ್ಷಗಳಂತೆ ಹಾಗೂ ಲೆಕ್ಕಶೀರ್ಷಿಕೆ 4515 - 00 - 800 - 0 - 01 - 423 ಅಡಿಯಲ್ಲಿ ರೂ . 400.72 ಲಕ್ಷಗಳಂತೆ 
ಒಟ್ಟು ರೂ . 6300 .00 ಲಕ್ಷಗಳನ್ನು ಒದಗಿಸಲಾಗಿದೆ . 


ಈ ಯೋಜನೆಯಡಿ ಯಾವುದೇ ಮಾರ್ಪಾಟು ಇಲ್ಲದಿರುವುದರಿಂದ ಉಲ್ಲೇಖ -1ರಲ್ಲಿನ ಸುತ್ತೋಲೆಯನ್ವಯ ದಿನಾಂಕ : 
13 - 04 - 2012ರಂದು ಪ್ರಧಾನ ಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ಈ ಯೋಜನೆಯನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸಲು ನಿರ್ಣಯಿಸಲಾಯಿತು. 


80 


ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 05 ಹೈಕಮಂ 2012, ಬೆಂಗಳೂರು, ದಿನಾಂಕ : 13.04.2012 . 
2012 - 13ನೇ ಸಾಲಿನ ಆಯವ್ಯಯದಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಗೆ ಲೆಕ್ಕಶೀರ್ಷಿಕೆ 2515 - 00 -103-0- 01 - 101 
ಅಡಿಯಲ್ಲಿ ರೂ . 130.00 ಲಕ್ಷಗಳು, ಲೆಕ್ಕಶೀರ್ಷಿಕೆ 4515 - 00 - 800 -0 - 01 -132 ಅಡಿಯಲ್ಲಿ ರೂ . 4319 .28 ಲಕ್ಷಗಳಂತೆ, ಲೆಕ್ಕಶೀರ್ಷಿಕೆ 4515 - 00 
800 -0- 01-422 ಅಡಿಯಲ್ಲಿ ರೂ . 1450 .00 ಲಕ್ಷಗಳಂತೆ ಹಾಗೂ ಲೆಕ್ಕಶೀರ್ಷಿಕೆ 4515 - 00- 800 -0- 01 - 423 ಅಡಿಯಲ್ಲಿ ರೂ . 400.72 ಲಕ್ಷಗಳಂತೆ 
ಒಟ್ಟು ರೂ . 6300.00 ಲಕ್ಷಗಳ ಯೋಜನೆಗೆ 2012 -13ರ ಸಾಲಿಗೆ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರವೀಂದ್ರ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 ( ಪ್ರ.), 
ಪಿ.ಆರ್ . ನಂ . 1250 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ :- 2012 - 13ನೇ ಸಾಲಿನಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ :- 1) ಮುಖ್ಯ ಕಾರ್ಯದರ್ಶಿಯವರ ಸುತ್ತೋಲೆ ಸಂಖ್ಯೆ : ಪಿಡಿ 08 ಐಎಂಎಂ 2012 , ದಿನಾಂಕ: 02 - 04 - 2012 . 

2 ) ದಿನಾಂಕ : 13 - 04 - 2012 ರಂದು ನಡೆದ ಸಭೆಯ ನಡವಳಿಗಳು . 


ಪ್ರಸ್ತಾವನೆ: 


ಮಲೆನಾಡು ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2012- 13ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2515 -00 -103 - 0 - 02 - 101 ಅಡಿಯಲ್ಲಿ 
ರೂ . 100.00 ಲಕ್ಷಗಳು, ಲೆಕ್ಕಶೀರ್ಷಿಕೆ 4515 - 00 - 800 - 0 - 03 - 132 ಅಡಿಯಲ್ಲಿ ರೂ . 2199.99 ಲಕ್ಷಗಳಂತೆ, ಲೆಕ್ಕಶೀರ್ಷಿಕೆ 4515 - 00 -800 - 0 - 03 
422 ಅಡಿಯಲ್ಲಿ ರೂ . 850.01 ಲಕ್ಷಗಳಂತೆ ಹಾಗೂ ಲೆಕ್ಕಶೀರ್ಷಿಕೆ 4515 - 00 - 800 -0 - 03 - 423 ಅಡಿಯಲ್ಲಿ ರೂ . 250.00 ಲಕ್ಷಗಳಂತೆ ಒಟ್ಟು ರೂ . 
3400.00 ಲಕ್ಷಗಳನ್ನು ಒದಗಿಸಲಾಗಿದೆ. 

ಈ ಯೋಜನೆಯಡಿ ಯಾವುದೇ ಮಾರ್ಪಾಟು ಇಲ್ಲದಿರುವುದರಿಂದ ಉಲ್ಲೇಖ- 1ರಲ್ಲಿನ ಸುತ್ತೋಲೆಯನ್ವಯ ದಿನಾಂಕ : 
13 - 04 - 2012ರಂದು ಪ್ರಧಾನ ಕಾರ್ಯದರ್ಶಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ಈ ಯೋಜನೆಯನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸಲು ನಿರ್ಣಯಿಸಲಾಯಿತು. ಆದುದರಿಂದ ಈ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ : ಯೋಇ03 ಮಪ್ರಮಂ 2012 , ಬೆಂಗಳೂರು, ದಿನಾಂಕ : 13 .04 .2012. 


2012 -13ನೇ ಸಾಲಿನ ಆಯವ್ಯಯದಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಯೋಜನೆಗೆ ಲೆಕ್ಕಶೀರ್ಷಿಕೆ 2515 - 00 -103- 0 - 02 -101 ಅಡಿಯಲ್ಲಿ 
ರೂ . 100.00 ಲಕ್ಷಗಳು, ಲೆಕ್ಕಶೀರ್ಷಿಕೆ 4515 - 00 -800 - 0 -03 -132 ಅಡಿಯಲ್ಲಿ ರೂ . 2199.99 ಲಕ್ಷಗಳು, ಲೆಕ್ಕಶೀರ್ಷಿಕೆ 4515 -00 -800 - 0- 03 
422 ಅಡಿಯಲ್ಲಿ ರೂ . 850.01 ಲಕ್ಷಗಳು ಹಾಗೂ ಲೆಕ್ಕಶೀರ್ಷಿಕೆ 4515 -00 -800 - 0 -03- 423 ಅಡಿಯಲ್ಲಿ ರೂ . 250 .00 ಲಕ್ಷಗಳಂತೆ ಒಟ್ಟು ರೂ . 
3400 .00 ಲಕ್ಷಗಳ ಯೋಜನೆಗೆ 2012 - 13ರ ಸಾಲಿಗೆ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರವೀಂದ್ರ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 ( ಪ್ರ.), 
ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಪಿ . ಆರ್ , ನಂ . 1249 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೪೧ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : - 2012 - 13ನೇ ಸಾಲಿನಲ್ಲಿ ಹೊಸ ಜಿಲ್ಲೆಯಾದ ಯಾದಗಿರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಂಬ ಯೋಜನೆಯನ್ನು 

ಮುಂದುವರೆಸುವ ಬಗ್ಗೆ . 
ಓದಲಾಗಿದೆ :- 1) ಮುಖ್ಯ ಕಾರ್ಯದರ್ಶಿಯವರ ಸುತ್ತೋಲೆ ಸಂಖ್ಯೆ : ಪಿಡಿ 08 ಐಎಂಎಂ 2012 , ದಿನಾಂಕ: 02 - 04 - 2012 . 

2 ) ದಿನಾಂಕ : 13 - 04 - 2012 ರ ಸಭೆಯ ನಡವಳಿಗಳು. 


ಪ್ರಸ್ತಾವನೆ: 


ಹೊಸ ಜಿಲ್ಲೆಯಾದ ಯಾದಗಿರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಈ ಯೋಜನೆಗೆ 2012 -13ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 
4515 - 00 -101-1 -03-132 ಅಡಿಯಲ್ಲಿ ರೂ . 1823.00 ಲಕ್ಷಗಳಂತೆ, ಲೆಕ್ಕಶೀರ್ಷಿಕೆ 4515 - 00 -101 -1-03 - 422 ಅಡಿಯಲ್ಲಿ ರೂ . 500.00 ಲಕ್ಷಗಳಂತೆ 
ಹಾಗೂ ಲೆಕ್ಕಶೀರ್ಷಿಕೆ 4515 - 00 -101- 1- 03 - 423 ಅಡಿಯಲ್ಲಿ ರೂ . 177.00 ಲಕ್ಷಗಳಂತೆ ಒಟ್ಟು ರೂ . 2500.00 ಲಕ್ಷಗಳನ್ನು ಒದಗಿಸಲಾಗಿದೆ. 


ಈ ಯೋಜನೆಯಡಿ ಯಾವುದೇ ಮಾರ್ಪಾಟು ಇಲ್ಲದಿರುವುದರಿಂದ ಉಲ್ಲೇಖ -1ರಲ್ಲಿನ ಸುತ್ತೋಲೆಯನ್ವಯ ದಿನಾಂಕ : 
13- 04 - 2012ರಂದು ಪ್ರಧಾನ ಕಾರ್ಯದರ್ಶಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ 
ಸಭೆಯಲ್ಲಿ ಈ ಯೋಜನೆಯನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸಲು ನಿರ್ಣಯಿಸಲಾಯಿತು. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 06 ಹೈಕಮಂ 2012 , ಬೆಂಗಳೂರು, ದಿನಾಂಕ: 13 .04.2012 . 
2012 - 13ನೇ ಸಾಲಿನ ಆಯವ್ಯಯದಲ್ಲಿ ಹೊಸ ಜಿಲ್ಲೆಯಾದ ಯಾದಗಿರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಂಬ ಯೋಜನೆಗೆ 
ಲೆಕ್ಕಶೀರ್ಷಿಕೆ 4515 - 00 - 101-1- 03- 132 ಅಡಿಯಲ್ಲಿ ರೂ . 1823.00 ಲಕ್ಷಗಳಂತೆ, ಲೆಕ್ಕಶೀರ್ಷಿಕೆ 4515 - 00- 101 -1-03- 422 ಅಡಿಯಲ್ಲಿ ರೂ . 
500.00 ಲಕ್ಷಗಳಂತೆ ಹಾಗೂ ಲೆಕ್ಕಶೀರ್ಷಿಕೆ 4515 -00 -101 -1-03- 423 ಅಡಿಯಲ್ಲಿ ರೂ . 177.00 ಲಕ್ಷಗಳಂತೆ ಒಟ್ಟು ರೂ . 2500.00 ಲಕ್ಷಗಳ 
ಯೋಜನೆಗೆ 2012 -13ರ ಸಾಲಿಗೆ ಮುಂದುವರಿಸಲು ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ರವೀಂದ್ರ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 ( ಪ್ರ.), 
ಪಿ . ಆರ್ . ನಂ . 1248 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


HEALTH AND FAMILY WELFARE SECRETARIAT 


Sub : 
Read : 


Approval for extension of Karnataka Health System Development and Reform Project – reg. 
1) Govt. Order No. HFW /KHSDRP /Sect/1/2006 , dated 30 - 12 -2006 . 
2) Letter No. 5 /4 /2001-FB- V , dated 12 -12- 2011 from the Ministry of Finance, Department of Economic Affairs , 

Gol, New Delhi. 


3) Note No . FD /413/Exp - V /2011 , dated 16 -03- 2011 and approval of the FD obtained on 12-07 - 2011. 
4) World Bank letter dated 29-02 -2012 . 
5) Proceedings ofthe 29th meeting of the Programme Steering Committee held on 31-03-2012. 


Preamble : 


Government of Karnataka has approved implementation of the Karnataka Health System Development and Reform Project 
with assistance from the World Bank . The project s main objective is to increase utilization of essential curative and public health 
services particularly in the underserved areas and among vulnerable groups, and to improve health outcomes in the state. These 
essential services will have an impact on improving the maternal & child health , reducing maternal & infantmortality rates, fertility 
ratio and effectively controlling communicable diseases , which have been given priority in the health , related UN Millennium 
DevelopmentGoals . 


In the Government Order referred at (1) above , approval was accorded for implementation of the World Bank assisted 
Karnataka Health System Development and Reform Project, over a period of 5 years with the Project closure date of 31- 03 - 2012 , at 
a cost of US $ 206 .48 million (Rs. 897.79 crores) with IDA assistance of US $ 141.83million along with sanction for the staff strength 
per Annexure A to the order , formation of the Project Governing Board (PGB) & Programme Steering Committee (PSC ) for Project 


0289 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


27 0 


monitoring & implementation , with the delegation of powers & functions to each of them . The sanctions accorded were effective up 
to 31 -03- 2012 


Proposal for Project extension by 3 years up to 31-03 -2015 with Additional Financing of US $ 100 million has been 
recommended by the State Government. Change in the counterpart funding from 90 : 10 for the original credit to 70 :30 for the 
proposed additional credit suggested by the Government of India (Gol), in the Department of Economic Affairs (DEA) keeping in 
view the constraints in the headroom for the IDA , was concurred to by the Finance Department on file on 12 -07 - 2011 . In the letter 
read at (2) above, DEA , Gol, communicated its support to the proposal of Government of Karnataka for additional financing of US $ 
70 million & extension of the Project period till 31 -03-2015 and requested the World Bank to consider the proposal favourably . 
Pending further preparation , appraisal and approval of the proposal for Project extension by 3 years with additional financing , World 
Bank in its letter dated 29 -02 - 2012 has extended the credit closing date of the existing IDA Credit 4229 IN by 6 months up to 30 -09 
2012 . 


In view of above extension of the currency of the credit up to 30 -09- 2012 , to continue / sustain the initiatives already 
undertaken /under implementation as also firm up the activities/components under the Additional Financing , approval for extension of 
the Project from 31-03- 2012 to 30 -09 -2012, as per the existing structure and framework , is required . 


On finalization of the activities/components to be undertaken under the Additional Financing , Project will submit proposal for 
Project extension up to 31-03 -2015 with Additional Financing, for consideration & approval of the State Level Steering Committee 
(SLSC ) and Cabinet. 


In the meeting proceedings referred to at (5 ) above , Programme Steering Committee has recommended for approval the 
proposal for Project extension by 6 months up to 30 -09- 2012 with the existing staff strength , delegation of administrative & financial 
powers, to the Chief Secretary & Chairman , PGB. Pending ratification by the Cabinet, proposal for Project extension under IDA 
Credit 4229 IN by 6 months upto 30 -09- 2012 has been approved Chief Secretary & Chairman , PGB and Hon ble Chief Minister. 


Hence the following order. 


Govt. Order No. HFW (PR ) 7 WBA 2012 , Bangalore , dated 17 -04 - 2012 . 


In the circumstances explained in the preamble, pending further preparation , appraisal and approval of the proposal for 
Project extension by 3 years with additional financing by the World Bank , Government are pleased to approve extension of the 
World Bank assisted Karnataka Health System Development and Reform Project under IDA Credit 4229 IN by 6 months from 31-03 
2012 to 30 -09- 2012 as per the existing organization structure , framework , staff strength and delegation of administrative & financial 
powers to the PGB , PSC and other Project functionaries . 


This order issues with the concurrence of the Finance Dept. vide its approval dated 12- 07 - 2011 and approval of the Hon ble 
Chief Minister obtained on file No. HFW (PR ) 7 WBA 2012 Bangalore. 


By Order and in the name of the Governor of Karnataka, 


K .N . RAMESH 
Deputy Secretary to Govt. (I/C ), 

KHSDRP 
Health and Family welfare Department 


PR No . 1271 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ :- ಜಿಲ್ಲಾ ಆಸ್ಪತ್ರೆ , ಗುಲ್ಬರ್ಗಾ ಈ ಆಸ್ಪತ್ರೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಡಳಿತ ವ್ಯಾಪ್ತಿಗೆ 

ವರ್ಗಾಯಿಸುವ ಬಗ್ಗೆ. 


DUD: 


ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ ಈ ಆಸ್ಪತ್ರೆಯು ಪ್ರಸ್ತುತ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಡಳಿತ ವ್ಯಾಪ್ತಿಯಲ್ಲಿದ್ದು, ಇದು ದ್ವಿತೀಯ ಹಂತದ 
ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಆಸ್ಪತ್ರೆಯಾಗಿರುವುದರಿಂದ, ಈ ಆಸ್ಪತ್ರೆಯ ನಿರ್ವಹಣೆಯನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೪೩ 


ಹಿತದೃಷ್ಟಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರದ ವ್ಯಾಪ್ತಿಗೊಳಪಡಿಸುವುದು ಸೂಕ್ತವೆಂದು ಸರ್ಕಾರವು ಮನಗಂಡು 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 337 ಎಂಎಸ್ಎಫ್ 2011, ಬೆಂಗಳೂರು, ದಿನಾಂಕ: 30 - 04- 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ, ಸರ್ಕಾರವು ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ ಈ ಆಸ್ಪತ್ರೆಯನ್ನು ತತ್‌ಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಆಡಳಿತ ವ್ಯಾಪ್ತಿಗೆ ವರ್ಗಾಯಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ . ಸಾಯಿಬಾಬಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , ನಂ . 1318 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

(ವೈದ್ಯಕೀಯ ಶಿಕ್ಷಣ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ :- ಮಾನ್ಯ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಗುತ್ತಿಗೆ ಆಧಾರದ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ ಸಿಬ್ಬಂದಿ 

ವರ್ಗದವರಿಗೆ ಗೌರವ ಧನವನ್ನು ಮಂಜೂರು ಮಾಡುವ ಬಗ್ಗೆ . 


ಓದಲಾಗಿದೆ : - 1) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 69 ಸಅಸೇ 2009 , ದಿನಾಂಕ : 21 - 06 - 2010. 


2 ) ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರ ಟಿಪ್ಪಣಿ ಸಂಖ್ಯೆ : ಮುಮಕಾ 490/l36 :2011 , ದಿನಾಂಕ : 

03 - 02 - 2011 ಮತ್ತು 18 - 08 - 2011. 


ಪ್ರಸ್ತಾವನೆ: 


ಮೇಲೆ ಓದಲಾದ (1) ರ ಆದೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ 
ನಿರ್ವಹಿಸುತ್ತಿರುವ ಅಧಿಕಾರಿ / ನೌಕರರಿಗೆ ವಿಧಾನ ಮಂಡಲದ ಅಧಿವೇಶನ ನಡೆಯುವ ಸಮಯದಲ್ಲಿ ದಿನವೊಂದಕ್ಕೆ ರೂ . 125/ - ಗಳ ಗೌರವಧನವನ್ನು 
ದಿನಾಂಕ : 4 - 6 - 2008 ರಿಂದ ಜಾರಿಗೆ ಬರುವಂತೆ ಹಾಗೂ ವಿಶೇಷ ಪ್ರಕರಣವೆಂದು ಪರಿಗಣಿಸಿ , ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಪೂರ್ವ 
ನಿದರ್ಶನವೆಂದು ಪರಿಗಣಿಸತಕ್ಕದ್ದಲ್ಲ ಎಂಬ ಷರತ್ತಿನೊಂದಿಗೆ ಮಂಜೂರಾತಿ ನೀಡಲಾಗಿದೆ. 

ಮೇಲೆ ಓದಲಾದ (2)ರ ಟಿಪ್ಪಣಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ವೃಂದದ 
ಹುದ್ದೆಗಳಲ್ಲಿ ಗ್ರೂಫ್- ಬಿ , ಸಿ ಮತ್ತು ಡಿ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ವಿಧಾನ ಮಂಡಲದ ಅಧಿವೇಶನದ ಸಮಯದಲ್ಲಿ ಪ್ರತಿ 
ದಿವಸಕ್ಕೆ ರೂ . 125/- ಗಳ ಗೌರವ ಧನವನ್ನು ಪಾವತಿ ಮಾಡಲಾಗುತ್ತಿದೆ. ಖಾಯಂ ನೌಕರರುಗಳಿಗೆ ರೂ . 500/ -ಗಳ ಗೌರವ ಧನವನ್ನು ಪಾವತಿ 
ಮಾಡಲಾಗುತ್ತಿದ್ದು, ಖಾಯಂ ನೌಕರರಿಗೆ ಪಾವತಿಸಿದಂತೆ ಗುತ್ತಿಗೆ ನೌಕರರುಗಳಿಗೂ ಸಹ ಅಧಿವೇಶನದ ಸಮಯದಲ್ಲಿ ಪ್ರತಿ ದಿವಸ ರೂ . 500 /- ಗಳ 
ಗೌರವಧನವನ್ನು ಮಂಜೂರು ಮಾಡುವಂತೆ ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯವರು ಕೋರಿರುತ್ತಾರೆ. 
ಅದರಂತೆ, ಸರ್ಕಾರವು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 132 ಸಅಸೇ 2011, ಬೆಂಗಳೂರು, ದಿನಾಂಕ: 07 - 05- 2012. 
ಪ್ರಸ್ತಾವನೆಯಲ್ಲಿ ತಿಳಿಸಿರುವ ವಿವರಗಳ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ 
ವೃಂದದ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ / ನೌಕರರುಗಳಿಗೆ ಕರ್ನಾಟಕ ವಿಧಾನ ಮಂಡಲದ ಅಧಿವೇಶನ ನಡೆಯುವ ಅವಧಿಗೆ ಮಾತ್ರ 
ಅನ್ವಯವಾಗುವಂತೆ ಗೌರವ ಧನವನ್ನು ದಿನಾಂಕ : 27 - 10 - 2010 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ದಿನವೊಂದಕ್ಕೆ ರೂ . 250/- ( ಎರಡು ನೂರ ಐವತ್ತು ರೂಪಾಯಿಗಳು ಮಾತ್ರ) ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 28 ಎಸ್ ಆರ್ ಪಿ 2017, ದಿನಾಂಕ : 26 - 04 - 2012ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ಲಕ್ಷ್ಮೀನಾರಾಯಣರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಪಿ . ಆರ್ , ನಂ . 1321 


೧೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಶಿಕ್ಷಣ ಸಚಿವಾಲಯ 


ವಿಷಯ :- ಕರ್ನಾಟಕ ರಾಜ್ಯದಲ್ಲಿನ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಅನುದಾನ ಸಂಹಿತೆಯನ್ನು 

ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ :- 1) ಸರ್ಕಾರದ ಆದೇಶ ಸಂಖ್ಯೆ : ಇಡಿ 130 ಟಿಇಸಿ 2011 , ದಿನಾಂಕ: 04 - 01 - 2012 . 

2) ಕರ್ನಾಟಕ ರಾಜ್ಯದಲ್ಲಿನ ಖಾಸಗಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳ ಆಡಳಿತ ಮಂಡಳಿಗಳ ಸಂಘ, 

ಬೆಂಗಳೂರು ಇವರ ಮನವಿ ದಿನಾಂಕ : 12 - 01 - 2012. 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿನ 10 ಖಾಸಗಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿನ 
ಅನುದಾನಿತ ಕೋರ್ಸುಗಳಿಗೆ ಕೆಲವು ಷರತ್ತುಗಳಿಗೆ ಒಳಪಟ್ಟು ಆಡಳಿತ ಮಂಡಳಿಯವರು ಪಡೆಯುತ್ತಿರುವ ಶೇ 100 ರಷ್ಟು ಬೋಧನಾ ಶುಲ್ಕವನ್ನು 
ಆಡಳಿತ ಮಂಡಳಿಯೇ ಉಳಿಸಿಕೊಳ್ಳಲು ಸರ್ಕಾರವು ಅನುಮತಿ ನೀಡಿ ಈ ಆದೇಶವು ದಿನಾಂಕ : 01 - 04- 2012 ರಿಂದ ಮುಂದಿನ ಆದೇಶದವರೆಗೆ 
ಜಾರಿಗೆ ಬರುತ್ತದೆ ಎಂದು ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರಲ್ಲಿನ ಮನವಿಯಲ್ಲಿ ರಾಜ್ಯ ಸರ್ಕಾರವು ಸರ್ಕಾರಿ / ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿನ 
ಬೋಧಕ ಸಿಬ್ಬಂದಿ ವರ್ಗದವರಿಗೆ ಪರಿಷ್ಕತ ಎಐಸಿಟಿಇ ವೇತನ ಶ್ರೇಣಿಗಳನ್ನು ದಿನಾಂಕ : 01 - 04 -2011 ರಿಂದ ಜಾರಿಗೊಳಿಸಿರುವುದರಿಂದ 2011 -12ನೇ 
ಸಾಲಿನಲ್ಲಿ ಸಿಬ್ಬಂದಿ ವರ್ಗದವರ ವೇತನ ಪಾವತಿಗೆ ಆಡಳಿತ ಮಂಡಳಿಯ ವತಿಯಿಂದ ಶೇ . 15ರಷ್ಟು ವೇತನವನ್ನು ಮತ್ತು ಇನ್ನಿತರೆ ರೆಕರಿಂಗ್ 

ಮಂಡಳಿಯವರಿಂದ ಸಾಧ್ಯವಾಗುವುದಿಲ್ಲವೆಂದೂ , ಆದುದರಿಂದ ಈಗಾಗಲೇ ದಿನಾಂಕ : 01 - 01 - 2012 ರಂದು 
ಹೊರಡಿಸಿರುವ ಆದೇಶವನ್ನು ಪರಿಷ್ಕರಿಸಿ ದಿನಾಂಕ : 01- 04 - 2011 ರಿಂದಲೇ ಜಾರಿಗೆ ಬರುವಂತೆ ಶೇ . 100 ರಷ್ಟು ಬೋಧನಾ ಶುಲ್ಕವನ್ನು ಆಡಳಿತ 
ಮಂಡಳಿಗಳೇ ಉಳಿಸಿಕೊಳ್ಳಲು ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಿರುತ್ತದೆ. ಈ ಬೇಡಿಕೆಯನ್ನು ಪರಿಶೀಲಿಸಿದ ಸರ್ಕಾರವು ಈ 
ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 130 ಟಿಇಸಿ 2011, ಬೆಂಗಳೂರು, ದಿನಾಂಕ : 21.04.2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಇಡಿ 130 ಟಿಇಸಿ 2011, ದಿನಾಂಕ : 04 - 01 - 2012 ರಲ್ಲಿ 
ಕರ್ನಾಟಕ ರಾಜ್ಯದಲ್ಲಿನ 10 ಖಾಸಗಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ಅನುದಾನಿತ ಕೋರ್ಸುಗಳಿಗೆ ಆಡಳಿತ ಮಂಡಳಿಯವರು 
ಪಡೆಯುತ್ತಿರುವ ಶೇ . 100ರಷ್ಟು ಬೋಧನಾ ಶುಲ್ಕವನ್ನು ಆಡಳಿತ ಮಂಡಳಿಯೇ ಉಳಿಸಿಕೊಳ್ಳಲು ಅನುಮತಿ ನೀಡಿ ಈ ಆದೇಶವು ದಿನಾಂಕ : 01- 04 
2012 ರಿಂದ ಜಾರಿಗೆ ಬರುವಂತೆ ಎಂದು ನಮೂದಿಸಿರುವುದನ್ನು ಮಾರ್ಪಡಿಸಿ ಸದರಿ ಆದೇಶವು ದಿನಾಂಕ : 01 - 04 - 2011 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರತಕ್ಕದ್ದು ಎಂದು ಆದೇಶಿಸಿದೆ ಹಾಗೂ ದಿನಾಂಕ : 04 - 01 - 2012ರ ಆದೇಶದಲ್ಲಿನ ಕ್ರಮ ಸಂಖ್ಯೆ (2 ) 
ರಿಂದ (5) ರಲ್ಲಿನ ಷರತ್ತುಗಳು ಯಥಾವತ್ತಾಗಿ ಅನ್ವಯಿಸುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಎನ್ . ಜಗದೀಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಎ 

ತಿವಾಲಯ 


ಪಿ . ಆರ್ , ನಂ . 1320 


NE 


ವಿಷಯ : - ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ 2012 - 2013ನೇ ಸಾಲಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 

ಓದಲಾಗಿದೆ :- ಪತ್ರ ಸಂಖ್ಯೆ : ಹೈಕಪ್ರಮಂ/ ಹನಿ/ ಲೆಕ್ಕ-1/2012 - 13 /46, ದಿನಾಂಕ : 17 - 04-2012 . 
ಪ್ರಸ್ತಾವನೆ: 


2012 - 13ನೇ ಸಾಲಿನಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಲೆಕ್ಕಶೀರ್ಷಿಕೆ “2515 -00 -103 -0 - 01 -101 ಅಡಿಯಲ್ಲಿ ರೂ . 
130.00 ಲಕ್ಷಗಳನ್ನು ಹಾಗೂ 4515 -0 - 800 -0 - 01 -132 ಅಡಿಯಲ್ಲಿ ರೂ . 4319.28 ಲಕ್ಷಗಳಂತೆ, ಲೆಕ್ಕಶೀರ್ಷಿಕೆ 4515 - 00 - 800 -0 - 01-422 
ಅಡಿಯಲ್ಲಿ ರೂ . 1450.00 ಲಕ್ಷಗಳಂತೆ ಹಾಗೂ ಲೆಕ್ಕಶೀರ್ಷಿಕೆ 4515 - 00 - 800 -0 - 01 - 423 ಅಡಿಯಲ್ಲಿ ರೂ . 400. 72 ಲಕ್ಷಗಳಂತೆ ಒಟ್ಟು ರೂ . 
6300.00 ಲಕ್ಷಗಳನ್ನು ಒದಗಿಸಲಾಗಿದೆ. ಉಲ್ಲೇಖದಲ್ಲಿನ ಪತ್ರದಲ್ಲಿ ಕಾರ್ಯದರ್ಶಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಇವರು 
ಅನುದಾನ ಬಿಡುಗಡೆ ಮಾಡಲು ಕೋರಿರುವ ಹಿನ್ನೆಲೆಯಲ್ಲಿ ಮಂಡಳಿಗೆ ರೂ . 1575 .00 ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. 
ಆದುದರಿಂದ ಈ ಆದೇಶ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೪೫ 


ಸರ್ಕಾರಿ ಆದೇಶ ಸಂಖ್ಯೆ : ಯೋಇ07 ಹೈಕಮಂ 2012, ಬೆಂಗಳೂರು, ದಿನಾಂಕ: 28 .04.2012 . 
2012 - 13ನೇ ಸಾಲಿನಲ್ಲಿ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಆಡಳಿತ ವೆಚ್ಚಗಳಿಗಾಗಿ ಲೆಕ್ಕಶೀರ್ಷಿಕೆ "2515 - 00 -800 - 0 
01 - 101 (ಸಹಾಯಾನುದಾನ) ” ಅಡಿಯಲ್ಲಿ ರೂ . 32.50 ಲಕ್ಷಗಳನ್ನು ( ಮುವತ್ತೆರಡು ಲಕ್ಷ ಐವತ್ತು ಸಾವಿರ ಮಾತ್ರ) ಬಂಡವಾಳ ವೆಚ್ಚಗಳಿಗಾಗಿ 
ಲೆಕ್ಕಶೀರ್ಷಿಕೆ 4515 -00-800 -0- 01 -132 ಅಡಿ ರೂ . 1079.82 ಲಕ್ಷಗಳನ್ನು ( ಹತ್ತು ಕೋಟಿ ಎಪ್ಪತ್ತೊಂಭತ್ತು ಲಕ್ಷ ಎಂಭತ್ತೆರಡು ಸಾವಿರಗಳು ಮಾತ್ರ) 
ವಿಶೇಷ ಘಟಕ ಯೋಜನೆಯಡಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಲೆಕ್ಕಶೀರ್ಷಿಕೆ 4515 - 00 - 800 - 0 - 01 - 422 ಅಡಿಯ 
ಲಕ್ಷಗಳನ್ನು (ಮೂರು ಕೋಟಿ ಅರವತ್ತೆರಡು ಲಕ್ಷ ಐವತ್ತು ಸಾವಿರಗಳು ಮಾತ್ರ ) ಹಾಗೂ ಗಿರಿಜನ ಉಪಯೋಜನೆಯಡಿ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ಲೆಕ್ಕಶೀರ್ಷಿಕೆ 4515 -00 -800- 0-01- 423 ಅಡಿಯಲ್ಲಿ ರೂ . 100.18 ಲಕ್ಷಗಳು (ಒಂದು ಕೋಟಿ ಹದಿನೆಂಟು ಸಾವಿರ ರೂ .ಗಳು 
ಮಾತ್ರ) ಮೊದಲನೆಯ ಕಂತಾಗಿ ಬಿಡುಗಡೆ ಮಾಡಲಾಗಿದೆ. 


2) ಬಿಡುಗಡೆಯಾದ ಮೊತ್ತವನ್ನು ಮಂಡಳಿಯ ವೈಯಕ್ತಿಕ ಖಾತೆಯಲ್ಲಿ ಮೊದಲು ಇಟ್ಟು ನಂತರ ಕಾರ್ಯಕ್ರಮದ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು. ನಿಯಮಾನುಸಾರ ಹಣ ಬಳಕೆ ದೃಢೀಕರಣ ಪತ್ರವನ್ನು 2012 - 13ರ ಸಾಲಿನಲ್ಲಿ ಮಂಡಳಿಯ ಕಾರ್ಯದರ್ಶಿಯವರು ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ : ಆಇ 537 Exp- 6/2011, ದಿನಾಂಕ : 29 - 02 - 2012ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಉಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
ಪಿ .ಆರ್ . ನಂ . 1322 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಯೋಇ 07 / ಹೈಕಮಂ 2012, ಬೆಂಗಳೂರು, ದಿನಾಂಕ : 04 -05 - 2012 
ಸರ್ಕಾರದ ಆದೇಶ ಸಂಖ್ಯೆ : ಯೋಇ07 ಹೈಕಮಂ 2012 , ದಿನಾಂಕ : 28- 04 - 2012 ರಲ್ಲಿ ಲೆಕ್ಕಶೀರ್ಷಿಕೆ 2515 - 00 - 800 -0- 01-101 
ಎಂದು ತಪ್ಪಾಗಿ ಬೆರಳಚ್ಚಿಸಲಾಗಿ ಇದರ ಬದಲಾಗಿ ಲೆಕ್ಕಶೀರ್ಷಿಕೆ 2515 - 00 -103 - 0 -01 -101 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಉಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 1 ಮತ್ತು 2 , 
ಪಿ . ಆರ್ , ನಂ . 1323 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 

ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಸ್ ಸಚಿವಾಲಯ 
ವಿಷಯ :- 2012 - 13ನೇ ಸಾಲಿನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಒದಗಿಸಿದ ಆಯವ್ಯಯದಲ್ಲಿ ಮೊದಲನೇ ಕಂತಾಗಿ ಶೇ . 25 ರಷ್ಟು 

ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ :- 1) ಸರ್ಕಾರದ ಆದೇಶ ಸಂಖ್ಯೆ : ಅಸಂಕಿ 200 , ಎಂಡಿಎಸ್ 2017 , ದಿನಾಂಕ: 11 - 04 - 2012 . 

2 ) ವ್ಯವಸ್ಥಾಪಕ ನಿರ್ದೇಶಕರು, ಕೆಎಂಡಿಸಿ ಇವರ ಪತ್ರ ಸಂಖ್ಯೆ : ಕಅನಿ /654 ( 7) / 2012 - 13 /113, ದಿನಾಂಕ : 17 - 04 - 2012. 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಆದೇಶದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಸ್‌ ಇಲಾಖೆಯ ಪ್ರಸ್ತುತ ಜೋಜನಾ 
ಕಾರ್ಯಕ್ರಮಗಳನ್ನು 2012 - 13ನೇ ಆರ್ಥಿಕ ಸಾಲಿನಲ್ಲಿ ಮುಂದುವರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ವ್ಯವಸ್ಥಾಪಕರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿ, 
ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು 2012 - 13ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲು ಆಯವ್ಯಯದಲ್ಲಿ ಒದಗಿಸಲಾದ 
ಅನುದಾನ ರೂ . 10000.00 ( ರೂ . ಹತ್ತು ಸಾವಿರ ಲಕ್ಷಗಳು ) ಲಕ್ಷಗಳ ಪೈಕಿ ಮೊದಲನೇ ಕಂತಾಗಿ ರೂ . 2500. 00 ಲಕ್ಷಗಳ ಅನುದಾನ ಬಿಡುಗಡೆ 
ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ. 


೧೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ : ಅಸಂಕಇ 17 , ಎಂಡಿಸಿ 2012 , ಬೆಂಗಳೂರು, ದಿನಾಂಕ : 05.05.2012 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಪರಿಶೀಲಿಸಿ, 2011 - 13ನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ದಿ ನಿಗಮಕ್ಕೆ ಈ ಕೆಳಕಂಡ 
ಕಾರ್ಯಕ್ರಮಗಳಿಗೆ ಮೊದಲನೇ ಕಂತಿನ ಅನುದಾನ ಬಿಡುಗಡೆಗೊಳಿಸಿ ಆದೇಶಿಸಲಾಗಿದೆ. 


ಕ್ರ. ಸಂ . 


ಕಾರ್ಯಕ್ರಮಗಳ ವಿವರ ಮತ್ತು ಲೆಕ್ಕಶೀರ್ಷಿಕೆ 


2012 - 13ನೇ ಸಾಲಿನ 
ಆಯವ್ಯಯ 
ಅನುದಾನ 


ಶೇ . 25ರಷ್ಟು ಬಿಡುಗಡೆ 
ಮಾಡಲಾದ ಅನುದಾನದ 
ಮೊದಲೇ ಕಂತು 


200. 00 


50. 00 


2. 


1900.00 


475 . 00 


ಸಹಾಯಧನ 2225 - 03 - 800 - 0 - 04 - 106 
| ಗಂಗಾ ಕಲ್ಯಾಣ ಯೋಜನೆ 2225 - 03 - 800 - 0 - 04 - 059 
ಶ್ರಮಶಕ್ತಿ ಯೋಜನೆ 2225 - 03 - 277 -2 - 26 - 101 
ಮೈಕೋ ಸಹಾಯಧನ 2225 - 03 - 190 - 0 - 02 - 106 


1800. 00 


450 .00 


1200 .00 


300 .00 


ಒಟ್ಟು 


5100 .00 


1275 . 00 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಸಕಕಾ 134 ಆ೦ಆಸ 2012 , ದಿನಾಂಕ : 30 -04- 2012ರನ್ವಯ 
ಹಾಗೂ ಸರ್ಕಾರಿ ಆದೇಶ ಸರ್ಕಾರಿ ಆದೇಶ ಸಂಖ್ಯೆ : ಎಫ್ಡಿ 4 ಟಿಎಫ್ ಪಿ 2017 , ದಿನಾಂಕ : 27 - 04 - 2012ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ 
ಪ್ರದತ್ತವಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ನಾಗರತ್ನ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ. ಆರ್ . ನಂ . 1329 

ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಸ್‌ ಇಲಾಖೆ. 


Sub : 


Read : 


HOME SECRETARIAT 
Constitution of Evaluation Committee consisting of three Experts for stock taking and evaluation as well as 
verification of several components of Police IT – Reg . 
1) Letter No. 119/ADGP /PCW /2012 , dated : 24th March 2012 of Additional Director General of Police, Police 
Computer Wing, Bangalore . 
2) Letter dated 14th March 2012 from the Principal Secretary to Government, DPAR (E -governance ). 
3) Letter No. KSEDC /HR /PS -HD /2012- 13 , dated 10th April, 2012 from the Manager (HR ), Karnataka State 
Electronics Development Corporation Limited , Bangalore . 


Preamble : 


(1) The Additional Director General of Police , PCW , Bangalore vide his letter referred to at ( 1) above, while submitting the 
history of Police IT, has stated that final payments to WIPRO to the tune of Rs. 1. 96 crores is pending even though the works as 
assigned to WIPRO have been completed. Hence he has requested for sanction of the same for making payment to WIPRO . 


(2 ) On examination of the proposal, the Government have decided to take stock evaluation and technically verify several 
components of Police IT thathave been pending for sometime. In this connection itwas felt that there is need to constitute an Expert 
Committee consisting of persons having expertise in the procurement of electronic equipments, their use and appropriate hardware 
configuration keeping in view the software requirements as per the DPR of original Police I. T. It was further decided that the Expert 
Committee must assess the entire implementation of Police IT from inception to date vis -à -vis its objectives, original time schedules , 
cost over runs in comparison to the estimate , improper supervision and all other relevantmatters and also to examine as to whether 
proper procurement procedure under KTPP Act, 1999 and Rules have been followed in the implementation of Police IT from 
inception to date so as to enable the Government to take a decision on the payment to WIPRO . 


( 3) In the letter read at (2 ) above , the Principal Secretary to Government, DPAR E -governance has recommended 
outsourcing the services of the following 3 experts through KEONICS and making payment directly to KEONICS. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೪೭ 


a) Mr. Tarak Dhurjati, Grand Thomton 
b ) Mr. Saurabh Bhattacharya , Grand Thorton 


c) Mr. Sabyasachi Das , SeMT. 


4 ) In the letter read at (3) above the KEONICS has accepted the proposal to provide Evaluation Committee consisting of 
three Experts as per Home Department requirement, subject to payment of remuneration for the Experts with the Service tax at 
12 .36 % and 10 % Service charges. It is further stated that the deployment will be made as per the Terms and Conditions of 
KEONICS. After examining the proposal, the following orders are issued . 


Govt. Order No. HD 22 EFS 2011, Bangalore , dated 08 -05- 2012 . 


In the circumstances explained in the preamble , sanction of the Government is hereby accorded to constitute an 
Evaluation Committee comprising of the following Experts to assess the entire implementation of Police IT from inception to date vis 
à -vis its objectives, original time schedules, cost overruns in comparison to the estimate, improper supervision and all other relevant 
matters : 


1 ) Mr. Tarak Dhurjati, Grand Thomton 


2) Mr. Saurabh Bhattacharya , Grand Thorton 


3 ) Mr. Sabyasachi Das, SeMT. 


The committee shall look into the following issues and shall give its findings within a period of one month positively: 


1. 


to assess the entire implementation of Police IT from inception to date vis -à - vis its objectives, original time 
schedules, cost overruns in comparison to the estimate , improper supervision and all other relevantmatters . 


to fix responsibility on the officers responsible for delays . 


3 . 


to fix responsibility on the officers who have entrusted additional works without proper prior approval of 
Committee headed by Chief Secretary or the Government. 


4 . 


to fix responsibility on officers who have issued orders without following the provision of the KTPP Act. 


5 . 


to check the technical relevance of the additional works, additional purchases and the correctness of the 
procedure followed for the same under KTPP Act and Rules. 


The deployment of the said committee shallbe as per the terms and conditions of KEONICS . 


Remuneration payable to the Experts will be finalised by the Department of Personnel and Administration Reforms, E 
Governance and shall be met out of the DPAR , E -Governance Head of Account. 


By Order and in the name of the Governor of Karnataka , 

B . RAJAMMA 
Under Secretary to Government 
Home Department (Police Expr.) 


PR No. 1330 


ಕನ್ನಡ ಹಾಗೂ ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ವಿಷಯ : - ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಹಾಗೂ ಪರಂಪರೆ ಇಲಾಖೆಗೆ ನಗರ ವಿನ್ಯಾಸಕರು ಮತ್ತು ವಾಸ್ತು ಶಿಲ್ಪ ಸಂರಕ್ಷಕರ 

ಹುದ್ದೆಗಳನ್ನು ಮುಂದುವರಿಸುವ ಕುರಿತು. 
ಓದಲಾಗಿದೆ :- 1) ಸರ್ಕಾರದ ಆದೇಶ ಸಂಖ್ಯೆ : ಸಂಕಇ 95 , ಕೆಎಂಯು 2004 , ದಿನಾಂಕ : 26 - 08 - 2004 , 

2) ಸರ್ಕಾರಿ ಆದೇಶ ಸಂಖ್ಯೆ : ಸಂಕಇ 219, ಕೆಎಂಯು 2005, ದಿನಾಂಕ : 29 -10 - 2005. 
3) ಸರ್ಕಾರಿ ಆದೇಶ ಸಂಖ್ಯೆ : ಸಂಕಇ 31, ಕೆಎಂಯು 2006, ದಿನಾಂಕ : 19 - 01 - 2007 . 
4) ಸರ್ಕಾರಿ ಆದೇಶ ಸಂಖ್ಯೆ : ಸಂಕಇ 228 , ಕೆಎಂಯು 2010, ದಿನಾಂಕ : 15 -12 - 2010. 
5) ಸರ್ಕಾರಿ ಆದೇಶ ಸಂಖ್ಯೆ : ಕಸಂವಾಪ್ರ 228 , ಕೆಎಂಯು 2010, ದಿನಾಂಕ : 26 -07 -2011. 
6) ಪತ್ರ ಸಂಖ್ಯೆ ಆಪ್ರಾಸಂಪ / ವಾ . ಸಂ . & ನ. ವಿ. ತ/2011- 12 /280, ದಿನಾಂಕ : 13 - 03 - 2012. 


೧೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ಪ್ರಸ್ತಾವನೆ: 


ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಗೆ ನಗರ ವಿನ್ಯಾಸಕರು ಮತ್ತು ವಾಸ್ತುಶಿಲ್ಪ ಸಂರಕ್ಷಕರ ಹುದ್ದೆಗಾಗಿ ತಲಾ 
ಒಬ್ಬಬ್ಲೂರು ಅಭ್ಯರ್ಥಿಗಳನ್ನು ಬಾಹ್ಯ ಮೂಲದಿಂದ ಮಾಸಿಕ ಸಂಚಿತ ವೇತನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಮೇಲೆ ಓದಲಾದ (1)ರ 
ಸರ್ಕಾರದ ಆದೇಶದಲ್ಲಿ ಅನುಮತಿ ನೀಡಲಾಗಿತ್ತು. ಈ ಎರಡೂ ಹುದ್ದೆಗಳನ್ನು ಆಯ್ಕೆ ಮಾಡಿ ಭರ್ತಿ ಮಾಡಿಕೊಳ್ಳಲು ಮೇಲೆ ( 2) ರಲ್ಲಿ ಓದಲಾದ 
ಸರ್ಕಾರದ ಆದೇಶದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು. ಆ ಮೇರೆಗೆ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ನಗರ 
ವಿನ್ಯಾಸಕರು ಮತ್ತು ವಾಸ್ತು ಶಿಲ್ಪ ಸಂರಕ್ಷಕರ ಹುದ್ದೆಗೆ ಮಾಸಿಕ ಸಂಚಿತ ವೇತನ ರೂ . 16,000/- ಆಧಾರದ ಮೇಲೆ ಬಾಹ್ಯ ಮೂಲದ ಮೂಲಕ ಶ್ರೀ 
ಹೆಚ್. ಡಿ. ನಾಗೇಶ್, ಮೈಸೂರು ಮತ್ತು ಶ್ರೀ ಜಿ.ಎಸ್‌. ವಿ. ಸೂರ್ಯನಾರಾಯಣ ಮೂರ್ತಿ, ಹೈದರಾಬಾದ್ ಇವರುಗಳನ್ನು ಷರತ್ತು ನಿಬಂಧನೆಗೊಳಪಟ್ಟು 
ಮೇಲೆ ಓದಲಾದ (3) ರ ಸರ್ಕಾರಿ ಆದೇಶದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿತ್ತು. ತದನಂತರ ಸದರಿ ಹುದ್ದೆಗಳನ್ನು ದಿನಾಂಕ : 19 -01 - 2008 ರಿಂದ 
19- 01 - 2011ರವರೆಗೆ ಮೂರು ವರ್ಷಗಳ ಅವಧಿಗೆ ಮೇಲೆ ಓದಲಾದ (4)ರ ಸರ್ಕಾರದ ಆದೇಶದಲ್ಲಿ ಮುಂದುವರೆಸಲಾಗಿತ್ತು. ಮೇಲೆ ಓದಲಾದ 
( 5) ರ ಸರ್ಕಾರದ ಆದೇಶದಲ್ಲಿ ದಿನಾಂಕ : 19 - 01 - 2011 ರಿಂದ ಒಂದು ವರ್ಷದ ಅವಧಿಗೆ ಅಂದರೆ ದಿನಾಂಕ : 18 - 01 - 2012ರ ವರೆಗೂ ಹುದ್ದೆಗಳ 
ಮಾಸಿಕ ಸಂಚಿತ ವೇತನವನ್ನು ರೂ . 16000/ - ರಿಂದ ರೂ . 20000 / - ಗಳಿಗೆ ಹೆಚ್ಚಿಸಲಾಗಿತ್ತು . 


ನಗರ ವಿನ್ಯಾಸಕರು ಮತ್ತು ವಾಸ್ತುಶಿಲ್ಪ ಸಂರಕ್ಷಕರ ಹುದ್ದೆಗಳಿಗೆ ಬಾಹ್ಯಮೂಲದಿಂದ ಸೂಕ್ತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲು 
ಮತ್ತು ಅವರುಗಳ ಮಾಸಿಕ ಸಂಚಿತ ವೇತನವನ್ನು ರೂ . 20,000 /- ರಿಂದ ರೂ . 30,000/ - ಕ್ಕೆ ಹೆಚ್ಚಿಸಲು ಹಾಗೂ ದಿನಾಂಕ : 18 - 01 - 2012 ರಿಂದ 
2 ವರ್ಷ ಅವಧಿಗೆ ಮುಂದುವರಿಸಲು ಮೇಲೆ ಓದಲಾದ ( 6) ರ ಪತ್ರದಲ್ಲಿ ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ 
ಇವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಸಂವಾ 88, ಕೆಎಂಯು 2012 , ಬೆಂಗಳೂರು, ದಿನಾಂಕ : 30 - 04 - 2012 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಗೆ ಸೃಜಿಸಲಾಗಿರುವ 
ನಗರ ವಿನ್ಯಾಸಕರು ಮತ್ತು ವಾಸ್ತುಶಿಲ ಸಂರಕಕರ ತಲಾ ಒಂದೊಂದು ಹುದ್ದೆಯನ್ನು ದಿನಾಂಕ : 19 - 0 
ಮುಂದುವರೆಸಿದೆ. ಈ ಹುದ್ದೆಗೆ ಅಭ್ಯರ್ಥಿಗಳನ್ನು ಬಾಹ್ಯಮೂಲದಿಂದ ನೇಮಕಾತಿ ಮಾಡಲು ಮಂಜೂರಾತಿ ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್ಡಿ 2 , ಟಿಎಫ್ ಪಿ 2010 , ದಿನಾಂಕ : 30 - 04 - 2010ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಗೀತಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಹಾಗೂ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 

( ಆಡಳಿತ ಕನ್ನಡ) 


ಪಿ . ಆರ್ , ನಂ . 1337 


ಆರ್ಥಿಕ ಸಚಿವಾಲಯ 


ಸಂಖ್ಯೆ : ಆಇ 329 ವಾತೆಸಿ 2011, ಬೆಂಗಳೂರು, ದಿನಾಂಕ : 27 - 04 - 2012 

ತಿದ್ದುಪಡಿ - 1 
ಸರ್ಕಾರದ ತಿದ್ದುಪಡಿ ಆದೇಶ ಸಂಖ್ಯೆ : ಆಇ 329 ವಾತೆಸಿ 2017, ದಿನಾಂಕ : 31 - 01 - 2012 ರಲ್ಲಿ ಶ್ರೀ ಬಿ. ಬಿ. ಬೆಣಚಮರಡಿ ಇವರ ನಿವೃತ್ತಿ 
“ ದಿನಾಂಕ : 30 - 04 - 1956 ” ಎಂಬುದರ ಬದಲಾಗಿ ದಿನಾಂಕ : 30 - 04 - 2016 ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಆರ್ . ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ - 2) 


ಪಿ . ಆರ್ . ನಂ . 1338 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೪೯ 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಆರ್ . ಕೊಟ್ರಪ್ಪ , ಮಾಜಿ ಪೊಲೀಸ್ ಕಾನ್ಸ್‌ಟೇಬಲ್, ವಿದ್ಯಾನಗರ ಪೊಲೀಸ್ ಠಾಣೆ, ದಾವಣಗೆರೆ ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ 

5 / ಇವಿ /09 /2008 ( ಓ . ಬಿ . ಸಂಖ್ಯೆ: 09 /2009) ದಿನಾಂಕ: 07 - 01 - 2009 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವವಲಯ , ದಾವಣಗೆರೆ ಇವರ ಹಿಂಬರಹ 

ಸಂಖ್ಯೆ : 05/ಸಿಬ್ಬಂದಿ- 2/2010 -11(ಓ. ಬಿ. ಸಂಖ್ಯೆ : 10 /2010 -11) ದಿನಾಂಕ: 16 -04 -2010 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 17- 05 -2011 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
4) ಅಪೀಲು( 2) 15 /2011 - 12 ದಿನಾಂಕ: 13 -07 - 2011 


ಪ್ರಸ್ತಾವನೆ: 

ಶ್ರೀ ಆರ್. ಕೊಟ್ರಪ್ಪ , ಇವರು ದಾವಣಗೆರೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್‌ಟೇಬಲ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ , ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸಿದ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ: 10 - 04 - 2007 ರಂದು ಠಾಣೆಯಿಂದ ಎಂ . ಹೆಚ್ . ಎಸ್. 
ಪುಸ್ತಕ ಪಡೆದುಕೊಂಡು ಖಾಯಿಲೆ ರಜೆಯ ಮೇಲೆ ತೆರಳುತ್ತಿರುವುದಾಗಿ ತಿಳಿಸಿ ಹೋದವರು 
ಇಲ್ಲಿಯವರೆಗೂ ಮರಳಿ ಕರ್ತವ್ಯಕ್ಕೆ ಹಾಜರಾಗದೇ ಮತ್ತು ಮೇಲಾಧಿಕಾರಿಗಳಿಗೆ ನಿಮ್ಮ ಇರುವಿಕೆಯ ಬಗ್ಗೆ 
ಯಾವುದೇ ಮಾಹಿತಿಗಳನ್ನಾಗಲಿ ಅಥವಾ ರಜೆ ಅರ್ಜಿಯನ್ನಾಗಲಿ ಸಲ್ಲಿಸದೇ ಕರ್ತವ್ಯಕ್ಕೆ ಅನಧಿಕೃತವಾಗಿ 
ಗೈರುಹಾಜರಾಗಿ ಕರ್ತವ್ಯದಲ್ಲಿ ನಿರ್ಲಕ್ಷತನ ತೋರಿಸಿರುತ್ತೀರಿ." 


ಆ. ಪ್ರೊ . ಅ. ರವರು ಇಲಾಖಾ ವಿಚಾರಣೆಗೆ ಹಾಜರಾಗದೆ ಸಮಜಾಯಿಷಿಯನ್ನು ನೀಡದೆ ಇದ್ದ ಕಾರಣ ವಿಚಾರಣಾಧಿಕಾರಿಗಳು 
ಸಾಕ್ಷಾಧಾರ / ದಾಖಲೆಗಳ ಆಧಾರದ ಮೇಲೆ ಏಕಪಕ್ಷೀಯವಾಗಿ ವಿಚಾರಣೆ ನಡೆಸಿ ಆರೋಪ ಸಾಬೀತಾಗಿದೆ ಎಂದು ವರದಿ ನೀಡಿರುತ್ತಾರೆ . ಸದರಿ 
ವರದಿಯನ್ವಯ ಶಿಸ್ತು ಪ್ರಾಧಿಕಾರವು ಕಾರಣ ಕೇಳುವ ನೋಟೀಸ್ ಜಾರಿಗೊಳಿಸಿದ್ದು, ಆ ಸಂದರ್ಭದಲ್ಲಿಯು ಸಹ ಅರ್ಜಿದಾರರು 
ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ವಿಚಾರಣಾಧಿಕಾರಿಗಳ ವರದಿಯನ್ವಯ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ 
ಜಿಲ್ಲೆ ಇವರು ದಿ: 07 - 01 - 2009ರ ಆದೇಶದಲ್ಲಿ ಇವರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ. ದಿನಾಂಕ: 10 - 04 -2007 ರಿಂದ 05 - 01 -2009 
ರವರೆಗಿನ 635 ದಿನಗಳ ಅನಧಿಕೃತ ಗೈರುಹಾಜರಿಯ ಅವಧಿಯನ್ನು ಕೆ.ಸಿ.ಎಸ್‌. ಆರ್‌. ನಿಯಮ 106 ( ಎ) ಪ್ರಕಾರ ವೇತನ ರಹಿತ ರಜೆ ಎಂದು 
ಪರಿಗಣಿಸಿದ್ದಾರೆ.” 

ಶಿಸ್ತು ಪ್ರಾಧಿಕಾರದ ದಂಡನಾದೇಶದ ವಿರುದ್ದ ಸಲ್ಲಿಸಿದ ಮೇಲ್ಮನವಿಯನ್ನು ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾನಿರೀಕ್ಷಕರು, 
ಪೂರ್ವ ವಲಯ , ದಾವಣಗೆರೆ ಇವರು ಒಂದು ವರ್ಷಕ್ಕೂ ಅಧಿಕ ಅವಧಿಯ ನಂತರ ಮೇಲ್ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ವಿಳಂಬಿತ 
ಮೇಲ್ಮನವಿಯೆಂದು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 16 - 04 - 2010ರ ಹಿಂಬರಹದಲ್ಲಿ ತಿರಸ್ಕರಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣಾ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ , ಕರ್ತವ್ಯದಲ್ಲಿ ನಿರ್ಲಕ್ಷತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು 
ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೧೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪ , ೨೦೧೨ 


- 


ಭಾಗ ೧ 


ಸರ್ಕಾರದ ಆದೇಶ 


49 ಪೊಸಿಅ 2011 ಬೆಂಗಳೂರು, ದಿನಾಂಕ: 08 - 5 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಆರ್. ಕೊಟಪ, ಮಾಜಿ ಪೊಲೀಸ್ ಕಾನ್ಸ್‌ಟೇಬಲ್, ವಿದ್ಯಾನಗರ ಪೊಲೀಸ್ ಠಾಣೆ, ದಾವಣಗೆರೆ ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 1331 

ಟಿ.ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ : - ಶ್ರೀ ಬಿ . ಜಗನ್ನಾಥ ರೈ , ಪಿ . ಐ . ವಿಜಯನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ , ಇವರ ಆದೇಶ ಸಂಖ್ಯೆ: 

ಡಿಇ ( 2)/ ಸಿಓಪಿ / 32 /2009 ದಿನಾಂಕ: 29 - 12 - 2009 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೈರಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಬೆಂಗಳೂರು 

ಇವರ ಆದೇಶ ಸಂಖ್ಯೆ : ಸಿಬಿ ( 8) / 59 /2009 - 10 ದಿನಾಂಕ: 22 - 6 - 2010 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 13 - 07 - 2010 


ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಸಿಬಿ ( 8) 159 /2009 - 10 
ದಿನಾಂಕ: 24 - 09 - 2010 


ಪ್ರಸ್ತಾವನೆ: 

ಶ್ರೀ ಬಿ . ಜಗನ್ನಾಥ ರೈ , ಪಿ. ಐ . ಇವರು ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ , ಬೇಜವಾಬ್ದಾರಿತನ ಮತ್ತು ಕರ್ತವ್ಯ ಲೋಪವೆಸಗಿದ ಕಾರಣದ ಮೇಲೆ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ ಶ್ರೀ ಬಿ . ಜಗನ್ನಾಥ ರೈ , ಪಿ . ಐ . ವಿಜಯನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಆದ ನೀವು ನಿಮ್ಮ ಠಾಣಾ 
ವ್ಯಾಪ್ತಿಯ ಪ್ರಸ್ತುತ ಸಾಲಿನಲ್ಲಿ ಇದುವರೆಗೆ 7 ಸುಲಿಗೆ, 12 ಸರ ಅಪಹರಣ, 5 ಹಗಲು ಕನ್ನಕಳವು, 20 ರಾತ್ರಿ ಕನ್ನ ಕಳುವು, 
31 ಮನೆ ಕಳವು, 192 ದ್ವಿಚಕ್ರ ವಾಹನ ಕಳುವು ಮತ್ತು 7 ನಾಲ್ಕು ಚಕ್ರ ವಾಹನಗಳ ಕಳವು ಪ್ರಕರಣಗಳು ವರದಿಯಾಗಿದ್ದು 
ಅವುಗಳಲ್ಲಿ ನೀವು 1 ಸುಲಿಗೆ, 1 ಸರ ಅಪಹರಣ, 6 ರಾತ್ರಿ ಕನ್ನ ಕಳುವು ಮತ್ತು 14 ದ್ವಿಚಕ್ರ ವಾಹನ ಕಳುವು ಪ್ರಕರಣಗಳನ್ನು 
ಮಾತ್ರ ಪತ್ತೆ ಮಾಡಿರುತ್ತೀರಿ. ಇದಲ್ಲದೆ ಪ್ರಸ್ತುತ ಸಾಲಿನಲ್ಲಿ ರೂ . 1,45, 09 ,595/ - ಗಳ ಸ್ವತ್ತು ಕಳವಾಗಿದ್ದು ಅದರಲ್ಲಿ ಕೇವಲ 
ರೂ . 8,20,050/- ಗಳ ಸ್ವತ್ತನ್ನು ಮಾತ್ರ ಪತ್ತೆ ಮಾಡಿರುತ್ತೀರಿ ಈ ಬಗ್ಗೆ ಜಂಟಿ ಪೊಲೀಸ್ ಕಮೀಷನರ್ , ಅಪರಾಧ, 
ಬೆಂಗಳೂರು ನಗರ ರವರು ಅಪರಾದ ಪ್ರಕರಣಗಳನ್ನು ಅದರಲ್ಲೂ ವಿಶೇಷವಾಗಿ ಸರ ಅಪಹರಣ ಪ್ರಕರಣಗಳನ್ನು ತಡೆಯಲು 
ಮತ್ತು ಆರೋಪಿಗಳನ್ನು ಪತ್ತೆ ಮಾಡಲು ಅನೇಕ ಬಾರಿ ಸೂಚನೆಗಳನ್ನು ನೀಡಿದ್ದರೂ ಸಹ ಸರ ಅಪಹರಣ ಪ್ರಕರಣಗಳನ್ನು 
ತಡೆಯಲು ಮತ್ತು ಆರೋಪಿಗಳನ್ನು ಪತ್ತೆ ಮಾಡಲು ನೀವು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ರೀತಿಯಾಗಿ ನೀವು 
ಒಬ್ಬ ಜವಾಬ್ದಾರಿಯುತ ಠಾಣಾಧಿಕಾರಿಯಾಗಿದ್ದು, ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಪರಾಧ ಪ್ರಕರಣಗಳನ್ನು 
ತಡೆಗಟ್ಟುವಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಮಾಡಲು ಸಂಪೂರ್ಣವಾಗಿ ವಿಫಲರಾಗಿ ಸಾರ್ವಜನಿಕರಿಗೆ ಇಲಾಖೆಯ ಬಗ್ಗೆ 
ಅಪನಂಬಿಕೆ ಬರುವಂತೆ ಮಾಡಿ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ಬೇಜವಾಬ್ದಾರಿತನ ಮತ್ತು 
ಕರ್ತವ್ಯಲೋಪವೆಸಗಿರುತ್ತೀರಿ.” 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


೧೩೫೧ 


ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 29 - 12 - 2009ರ ಆದೇಶದಲ್ಲಿ ಇವರ ಒಂದು ವಾರ್ಷಿಕ ವೇತನ 
ಬಡ್ಡಿಯನ್ನು ತದನಂತರದ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ 2 ವರ್ಷ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಲಾಗಿದೆ . 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೈರಕ್ಟರ್ ಜನರಲ್ ಮತ್ತು 
ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2 ) ರಲ್ಲಿ ಓದಲಾದ ದಿನಾಂಕ: 22 - 06 - 2010 ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 


__ 


ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, 
ಬೇಜವಾಬ್ದಾರಿತನ ಮತ್ತು ಕರ್ತವ್ಯ ಲೋಪವೆಸಗಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 120 ಪೊಸಿಅ 2010 ಬೆಂಗಳೂರು, ದಿನಾಂಕ: 08 -5 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ. ಜಗನ್ನಾಥ ರೈ, ಪಿ.ಐ., ವಿಜಯನಗರ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ .ಆರ್ . 1332 


ಟಿ. ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಒಳಾಡಳಿತ ಸಚಿವಾಲಯ 


ವಿಷಯ : 


ಶ್ರೀ ಕೆ. ಪುಟ್ಟಸ್ವಾಮಿ , ಎ.ಎಸ್. ಐ., ಸದಾಶಿವನಗರ ಸಂಚಾರ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 


ಓದಲಾಗಿದೆ: - 


1) ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಆರಕ್ಷಕ ಆಯುಕ್ತರು ( ಕಾ . ಸು .) ( ಪಶ್ಚಿಮ ) ಬೆಂಗಳೂರು ನಗರ , ಇವರ ಆದೇಶ 

ಸಂಖ್ಯೆ : 73 / ಡಿಇ/ ಆರ್6 /85 ದಿನಾಂಕ : 03 - 6 - 1986 
2) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 08-7 - 2009 


ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಅಪೀಲು( 2) 31 /2009 - 10 ದಿನಾಂಕ: 13 -7 - 201 


ಪ್ರಸ್ತಾವನೆ: 


- ಶ್ರೀ ಕೆ. ಪುಟ್ಟಸ್ವಾಮಿ , ಎ.ಎಸ್.ಐ., ಇವರು ಬೆಂಗಳೂರಿನ ಆರ್. ಎಂ.ಸಿ ಯಾರ್ಡಿನಲ್ಲಿ ಪಿ.ಸಿ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅನಧಿಕೃತ ಗೈರುಹಾಜರಾಗಿ ಕರ್ತವ್ಯ ಲೋಪವೆಸಗಿ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ 


೧೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೨೪, ೨೦೧೨ 


ಭಾಗ ೧ 


ದೋಷಾರೋಪಣೆ: 


1. ಆರಕ್ಷಕ 5830 , ಕೆ. ಪುಟ್ಟಸ್ವಾಮಿ , ಆರ್‌. ಎಂ . ಸಿ . ಯಾರ್ಡ್, ಆರಕ್ಷಕ ಠಾಣೆ, ಆದ ನೀವು ದಿನಾಂಕ: 23 - 8 - 83 ರಿಂದ ಅನಧಿಕೃತವಾಗಿ 

ಕರ್ತವ್ಯಕ್ಕೆ ಗೈರುಹಾಜರಾಗಿ ಕರ್ತವ್ಯಲೋಪ ಮಾಡಿರುವುದು. 


ಡೆಸರ್ಟ‌್ರ ನೋಟೀಸ್ ಸಂಖ್ಯೆ: ಪನಸಿ 164 /85 ದಿನಾಂಕ: 02 - 31985ನ್ನು ಸ್ವೀಕರಿಸಿದ್ದಾಗ್ಯೂ ಕರ್ತವ್ಯಕ್ಕೆ ಹಾಜರಾಗಿರದೆ ನಿರ್ಲಕ್ಷತೆ 
ಮತ್ತು ದುರ್ನಡತೆ ತೋರಿರುವುದು. 


ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಆರಕ್ಷಕ ಆಯುಕ್ತರು ( ಕಾ. ಸು.) ( ಪಶ್ಚಿಮ) 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ : 03 -6- 1986ರ ಆದೇಶದಲ್ಲಿ ಅರ್ಜಿದಾರರ ವೇತನವನ್ನು ಪಿ.ಸಿ. 
ಹುದ್ದೆಯ ಕನಿಷ್ಠ ಮಟ್ಟಕ್ಕೆ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಒಂದು ವರ್ಷಕಾಲ ತಗ್ಗಿಸಿ ಅನಧಿಕೃತವಾಗಿ ಗೈರುಹಾಜರಾದ 
ದಿನಾಂಕ: 23- 8- 83 ರಿಂದ 15 -7- 85 ರವರೆಗಿನ ಅವಧಿಯನ್ನು ಸಂಬಳ ರಹಿತ ರಜೆ ಎಂದು ತೀರ್ಮಾನಿಸಿ, ಅಮಾನತ್ತಿನ ಅವಧಿಯನ್ನು 
ಅಮಾನತ್ತೆಂದೆ ಪರಿಗಣಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಓದಲಾದ (3) ರ ಪತ್ರದೊಂದಿಗೆ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ಒದಗಿಸಿದ್ದ ದಾಖಲೆಗಳನ್ನು 
ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. 
ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ಅನಧಿಕೃತ ಗೈರುಹಾಜರಾಗಿ ಕರ್ತವ್ಯ ಲೋಪವೆಸಗಿ ದುರ್ನಡತೆ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : 2 ಇ 143 ಪೊಸಿಅ 2009 ಬೆಂಗಳೂರು, ದಿನಾಂಕ: 04 - 5 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ. ಪುಟ್ಟಸ್ವಾಮಿ , ಎ .ಎಸ್. ಐ ., ಸದಾಶಿವನಗರ ಸಂಚಾರ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ಆರ್ . 1335 


ಟಿ.ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


